ಕರ್ನಾಟಕ ರಾಜ್ಯಪತ್ರ 


. 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 


ಬೆಂಗಳೂರು, ಗುರುವಾರ, ಡಿಸೆಂಬರ್ ೧೦ , ೨೦೧೫ ( ಮಾರ್ಗಶಿರ ೧೯ , ಶಕ ವರ್ಷ ೧೯೩೭) 
Bengaluru , Thursday , December 10 , 2015 (Margashira 19 , Shaka Varsha 1937 ) 


ಸಂಚಿಕೆ ೪೯ 
Issue 49 


ಭಾಗ ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 

ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು- 560 001 

ಅಧಿಸೂಚನೆ 

ಸಂಖ್ಯೆ : ಪಿಎಸ್‌ಸಿ 1 ಆರ್‌ಟಿಬಿ - 2 / 2015 , ದಿನಾಂಕ: 21 - 11 - 2015 
1 . ಆಯೋಗವು ಈ ಕೆಳಕಂಡ ಹುದ್ದೆಗಳನ್ನು ಭರ್ತಿ ಮಾಡಲು ON- LINE ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ: 

ಭಾಗ -1 
ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ನಾಗರೀಕ ಸೇವೆಗಳು ( ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಹಾಗೂ ಆಯ್ಕೆ ) ( ಸಾಮಾನ್ಯ 
ನಿಯಮಗಳು 2006 ಮತ್ತು 2013ರ ತಿದ್ದುಪಡಿ ನಿಯಮಗಳಡಿಯಲ್ಲಿ ಭರ್ತಿ ಮಾಡಲು ಕೆಳಕಂಡ ಗ್ರೂಪ್ ಬಿ ತಾಂತ್ರಿಕ ಹುದ್ದೆಗಳು 

ಹುದ್ದೆಗಳ ಸಂಖ್ಯೆ 
ಇಲಾಖೆಯ ಹೆಸರು ಮತ್ತು ಹುದ್ದೆಯ ಪದನಾಮ 

ರಾಜ್ಯ ವೃಂದದ | ಹೈದರಾಬಾದ್ - 

ಒಟ್ಟು ಹುದ್ದೆಗಳ ಸಂಖ್ಯೆ 
ಸಂಖ್ಯೆ 

ಹುದ್ದೆಗಳು ಕರ್ನಾಟಕ 
ಹುದ್ದೆಗಳು 

5 


ಗ್ರೂಪ್- ಎ ಹುದ್ದೆಗಳು 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್ ಇಲಾಖೆಯಲ್ಲಿ ಸಹಾಯಕ 
ಕಾರ್ಯಪಾಲಕ ಇಂಜಿನಿಯರ್ 


2. 


- 


01 


3 


| 


ಪೌರಾಡಳಿತ ನಿರ್ದೇಶನಾಲಯದಲ್ಲಿ ಮಹಾನಗರ ಪಾಲಿಕೆಗಳಲ್ಲಿ 

ಸಹಾಯಕ ಕಾರ್ಯಪಾಲಕ ಅಭಿಯಂತರರು ( ಸಿವಿಲ್) 
ಪೌರಾಡಳಿತ ನಿರ್ದೇಶನಾಲಯದಲ್ಲಿ ಮಹಾನಗರ ಪಾಲಿಕೆಗಳಲ್ಲಿ 

ಅಭಿವೃದ್ಧಿ ಅಧಿಕಾರಿ 
ಪೌರಾಡಳಿತ ನಿರ್ದೇಶನಾಲಯದಲ್ಲಿ ಮಹಾನಗರ ಪಾಲಿಕೆ ಗಳಲ್ಲಿ 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು (ನೀರು ಸರಬರಾಜು 
ಮತ್ತು ಒಳಚರಂಡಿ) 


- 


06 


ಗ್ರೂಪ್- ಬಿ ಹುದ್ದೆಗಳು 
ಕೈಗಾರಿಕೆ ಮತ್ತು ವಾಣಿಜ್ಯ ನಿರ್ದೇಶನಾಲಯದಲ್ಲಿ ಸಹಾಯಕ 
ನಿರ್ದೆಶಕರು 


10 


| 


03 


| 


( ೨೮೧೧) 


೨೮೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


ಭಾಗ ೫ 


ಕ್ರಮ 


ಇಲಾಖೆಯ ಹೆಸರು ಮತ್ತು ಹುದ್ದೆಯ ಪದನಾಮ 


ಹುದ್ದೆಗಳ ಸಂಖ್ಯೆ 
ರಾಜ್ಯ ವೃಂದದ 

ಹೈದರಾಬಾದ್ - | ಒಟ್ಟು ಹುದ್ದೆಗಳ ಸಂಖ್ಯೆ 
ಹುದ್ದೆಗಳು ಕರ್ನಾಟಕ 

ಹುದ್ದೆಗಳು 


ಸಂಖ್ಯೆ 


ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ 
ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ 
ಪೌರಾಡಳಿತ ನಿರ್ದೇಶನಾಲಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ 
ಸಹಾಯಕ ಅಭಿಯಂತರರು (ಸಿವಿಲ್) 


12 


ಪೌರಾಡಳಿತ ನಿರ್ದೇಶನಾಲಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಪರಿಸರ 
ಅಭಿಯಂತರರು 


ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ 
ಇಲಾಖೆಯಲ್ಲಿ ಭೂದಾಖಲೆಗಳ ಸಹಾಯಕ ನಿರ್ದೆಶಕರು 
ಪೌರಾಡಳಿತ ನಿರ್ದೇಶನಾಲಯದ ಮಹಾನಗರ ಪಾಲಿಕೆಗಳಲ್ಲಿ ಸಹಾಯಕ 
ಅಭಿಯಂತರರು ( ಎಲೆಕ್ಟಿಕಲ್ ) | 
ಪೌರಾಡಳಿತ ನಿರ್ದೇಶನಾಲಯದ ಮಹಾನಗರ ಪಾಲಿಕೆಗಳಲ್ಲಿ ಸಹಾಯಕ 
ಅಭಿಯಂತರರು ( ಸಿವಿಲ್) 
ಪೌರಾಡಳಿತ ನಿರ್ದೇಶನಾಲಯದ ಮಹಾನಗರ ಪಾಲಿಕೆಗಳಲ್ಲಿ ಪರಿಸರ 
ಅಭಿಯಂತರರು 


ಭಾಗ - 2 
ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ( ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಹಾಗೂ ಆಯ್ಕೆ) 
(ಸಾಮಾನ್ಯ) ನಿಯಮಗಳು 2014ರ ನಿಯಮಗಳನ್ವಯ ಕೆಳಕಂಡ ಗ್ರೂಪ್ ಬಿ ಮತ್ತು ಸಿ ಹುದ್ದೆಗಳು 

ಈ ಹುದ್ದೆಗಳ ಸಂಖ್ಯೆ 
ಕ್ರಮ ಹುದ್ದೆಯ ಪದನಾಮ 

ಹೈದ್ರಾಬಾದ್ ಕರ್ನಾಟಕ ರಾಜ್ಯ ವ್ಯಾಪಿ ಮಿಕ್ಕುಳಿದ ಮೂಲ ವೃಂದದ ಒಟ್ಟು ಖಾಲಿ 
ಸಂಖ್ಯೆ 

ಸ್ಥಳೀಯ ಹುದ್ದೆಗಳು 

ಖಾಲಿ ಸ್ಥಾನಗಳು ಹುದ್ದೆಗಳು 
01 ಸಹಾಯಕ ವ್ಯವಸ್ಥಾಪಕ 

| 09 | 

11 
02 ಹಿರಿಯ ಸಹಾಯಕ ( ಲೆಕ್ಕಪತ್ರ) - 

06 | 29 

35 
03 | ಗುಣಮಟ್ಟ ಪರಿವೀಕ್ಷಕ 

06 

24 | 30 


02 


*( ಅ) ಈ ಹುದ್ದೆಗಳಿಗೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಪಿಂಚಣಿ ಸೌಲಭ್ಯವಿರುವುದಿಲ್ಲ. 
( ಆ) ಈ ಹುದ್ದೆಗಳಿಗೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನಾಗರೀಕ ಸೇವೆಯಲ್ಲಿನ 

- ಅನುಕಂಪ ಆಧಾರಿತ ನೇಮಕಾತಿ ನಿಯಮಗಳು ಅನ್ವಯಿಸುವುದಿಲ್ಲ. 
( ಇ) ಈ ಹುದ್ದೆಗಳಿಗೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು 

ನಿಗಮ ನಿಯಮಿತ ಸೇವಾ ನಿಯಮಾವಳಿ ಅನ್ವಯಿಸುತ್ತದೆ. 
ಟಿಪ್ಪಣಿ: ಅನುಸೂಚಿಯಲ್ಲಿ ತಿಳಿಸಿರುವ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭದಲ್ಲಿ ಬದಲಾವಣೆಗೆ 

ಒಳಪಟ್ಟಿರುತ್ತದೆ. 
* ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ: 24-11-2015 
* ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 26 - 12 - 2015 ( ರಾತ್ರಿ 11.45 ಗಂಟೆಯೊಳಗೆ) 
* ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ: 28 - 12 - 2015( ಅಂಚೆ ಕಛೇರಿಯ ಕಾರ್ಯದ ವೇಳೆಯೊಳಗೆ). 


ವಿಶೇಷ ಸೂಚನೆ:- ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಚಿಸಿದಲ್ಲಿ, ಪ್ರತಿ ಹುದ್ದೆಗೆ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಿ ಶುಲ್ಕ 
ಪಾವತಿಸತಕ್ಕದ್ದು. 


ST 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೦ , ೨೦೧೫ 

೨೮೧೩ 
ಅಭ್ಯರ್ಥಿಗಳು ಒಂದು ಹುದ್ದೆಗೆ ಒಂದೇ ಅರ್ಜಿ ಸಲ್ಲಿಸತಕ್ಕದ್ದು, ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿದ್ದಲ್ಲಿ, ಅಂತಹ ಅರ್ಜಿಗಳನ್ನು ಯಾವುದೇ 
ಮುನ್ಸೂಚನೆಯಿಲ್ಲದೇ ತಿರಸ್ಕರಿಸಲಾಗುವುದು. 

ಅರ್ಜಿಗಳನ್ನು ಆನ್ - ಲೈನ್ (ON- LINE ) ( ಎಲೆಕ್ಟ್ರಾನಿಕ್ ಮಾರ್ಗ ) ಮುಖಾಂತರ ಮಾತ್ರ ಸಲ್ಲಿಸತಕ್ಕದ್ದು, ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. 

1) ಅಭ್ಯರ್ಥಿಗಳು On- Line ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಕಡ್ಡಾಯವಾಗಿ ನೀಡಿರುವ ಸೂಚನೆಗಳನ್ನು ಓದತಕ್ಕದ್ದು ಹಾಗೂ ನೀಡಿರುವ 

ಸೂಚನೆಗಳನ್ವಯ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. 
2) ಅಭ್ಯರ್ಥಿಗಳು ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಅಂತಹವರ ವಿರುದ್ಧ ಆಯೋಗವು ಕಾನೂನಿನನ್ವಯ ಸೂಕ್ತ 

ಕ್ರಮ ಕೈಗೊಳ್ಳುವುದು. 
ಅರ್ಜಿಯಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ಅಂಕಣದಲ್ಲಿ ಉಪಯೋಗಿಸಿದ ಪದಗಳ ಅರ್ಥವನ್ನು ಈ ಕೆಳಕಂಡಂತೆ ಅರ್ಥೈಸಿಕೊಳ್ಳಬೇಕು: 
ಸಾ . ಅ ಸಾಮಾನ್ಯ ಅರ್ಹತೆ 

GM 

GeneralMerit 
ಪ . ಜಾ ಪರಿಶಿಷ್ಟ ಜಾತಿ 

SC 

Scheduled Caste 
ಪ . ಪಂ ಪರಿಶಿಷ್ಟ ಪಂಗಡ 

Scheduled Tribe 
ಪ್ರವರ್ಗ - 1 

Cat - 1 Category - I 
ಪ್ರವರ್ಗ -2ಎ 

2A 

Category – 2A 
ಪ್ರವರ್ಗ - 2ಬಿ 

Category – 2B 
3ಎ ಪ್ರವರ್ಗ - 3ಎ 

ЗА 

Category – 3A 
ಪ್ರವರ್ಗ -3ಬಿ 

3B 

Category – 3B 
ಮಾ . ಸೈ ಮಾಜಿ ಸೈನಿಕ 

Ex -MP Ex -Military Person 
ಗ್ರಾಮೀಣ ಗ್ರಾಮೀಣ ಅಭ್ಯರ್ಥಿ 

Rural Rural Candidate 
ಕ . ಮಾ . ಅ ಕನ್ನಡ ಮಾಧ್ಯಮ ಅಭ್ಯರ್ಥಿ 

KMS Kannada Medium Student 
ಅಂ . ವಿ . ಅಂಗವಿಕಲ 

PH 

Physically Handicapped Person 
2. ಶುಲ್ಕ : 
ಸಾಮಾನ್ಯ ಅರ್ಹತೆ, ಪ್ರವರ್ಗ 2( ಎ), 2( ಬಿ), 3( ಎ), 3( ಬಿ) ಗೆ ಸೇರಿದ ಅಭ್ಯರ್ಥಿಗಳಿಗೆ 

ಕ : 300 / 
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1 ಮತ್ತು ಅಂಗವಿಕಲ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 

ಕ : 25 / 


ಪ್ರ - 1 


2B 


3ಬಿ 


ಸೂಚನೆ: ಆಯೋಗದ ದಿನಾಂಕ 09 - 01 -2013 ರ ಅಧಿಸೂಚನೆಗೆ ಅನುಗುಣವಾಗಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಸಹಾಯಕ 
ನಿರ್ದೆಶಕರು, ಪೌರಾಡಳಿತ ನಿರ್ದೇಶನಾಲಯದಲ್ಲಿನ ಮಹಾನಗರ ಪಾಲಿಕೆಗಳಲ್ಲಿ / ನಗರಸಭೆ/ ಪುರಸಭೆಗಳಲ್ಲಿ ಪರಿಸರ ಅಭಿಯಂತರರು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ 
ಶುಲ್ಕ ಪಾವತಿಸಿದ ಅಭ್ಯರ್ಥಿಗಳು ಮತ್ತೆ ಅರ್ಜಿ ಸಲ್ಲಿಸಬೇಕು. ಆದರೆ, ಶುಲ್ಕ ಪಾವತಿಸುವಂತಿಲ್ಲ. ಶುಲ್ಕ ಪಾವತಿಸಿದ ವಿವರವನ್ನು ಅರ್ಜಿಯ ನಿಗದಿತ ಸ್ಥಳದಲ್ಲಿ 
ನಮೂದಿಸಿ ಚಲನ್ ಅನ್ನು ಅಪ್ಲೋಡ್ ಮಾಡಬೇಕು. 

2.1 ಅರ್ಜಿಗಳನ್ನು ON LINE ಮೂಲಕ ಭರ್ತಿ ಮಾಡಿ ಶುಲ್ಕವನ್ನು ಅಂಚೆ ಕಛೇರಿಯ ಕೆಲಸದ ವೇಳೆಯೊಳಗೆ ನಿಗದಿತ ಶುಲ್ಕವನ್ನು ಕರ್ನಾಟಕದ 
ಯಾವುದೇ ಎಲೆಕ್ಟ್ರಾನಿಕ್ ಅಂಚೆ ಕಛೇರಿಗಳಲ್ಲಿ ( e- Payment Post Offices Only ) ಪಾವತಿ ಮಾಡಬಹುದು. ಇದನ್ನು ಹೊರತುಪಡಿಸಿ ಡಿ. ಡಿ., 
ಪೋಸ್ಟಲ್ ಆರ್ಡರ್, ಮನಿ ಆರ್ಡ‌್ರ ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಶುಲ್ಕ ಪಾವತಿಸದ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 

3. ಅಭ್ಯರ್ಥಿಗಳು ONLINE ಮೂಲಕ ಅರ್ಜಿ ಭರ್ತಿ ಮಾಡುವ ಮೊದಲು ಕೆಳಕಂಡ ಸೂಚನೆಗಳನ್ನು ಕಡ್ಡಾಯವಾಗಿ ತಿಳಿದುಕೊಳ್ಳತಕ್ಕದ್ದು. 

ಹಂತ 1:- ಅಭ್ಯರ್ಥಿಗಳು ಆಯೋಗದ ಅಧಿಕೃತ ವೆಬ್‌ಸೈಟ್ http ://www.kpsc.kar.nic.in ಅನ್ನು ತೆರೆದ 
ಕೂಡಲೇ ಕಂಪ್ಯೂಟರ್ ಪರದೆಯ ಮೇಲೆ " ONLINE APPLICATION FOR TECHNICAL POSTS ” ಎಂದು ಮೂಡುತ್ತದೆ. ಆನ್‌ಲೈನ್ 
ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಅಧಿಸೂಚನೆಯನ್ನು ಮತ್ತು ಸೂಚನೆಗಳನ್ನು ಕಡ್ಡಾಯವಾಗಿ ಓದತಕ್ಕದ್ದು ಮತ್ತು ಅಂತಿಮವಾಗಿ ನಿಯಮ ಮತ್ತು 
ಷರತ್ತುಗಳನ್ನು ಕೆಳಗಿನ ಕೆಳಗಿನ ಚೆಕ್ಬಾಕ್ಸ್ ಅನ್ನು ಒತ್ತುವ ಮೂಲಕ ಒಪ್ಪಿಕೊಳ್ಳತಕ್ಕದ್ದು ಮತ್ತು Open Application Button ಅನ್ನು Press ಮಾಡಿ 
ಮುಂದುವರೆಯಬೇಕು. 

ಹಂತ 2:- ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ನಮೂದಿಸಿದ ವಿವರಗಳನ್ನು ಮತ್ತೊಮ್ಮೆ 
ಕೂಲಂಕುಷವಾಗಿ ಪರಿಶೀಲಿಸಿಕೊಂಡು, ಎಲ್ಲಾ ವಿವರಗಳು ಸರಿಯಾಗಿರುತ್ತವೆಯೆಂದು ಖಚಿತಪಡಿಸಿಕೊಂಡ ನಂತರ Preview Button ಅನ್ನು ಒತ್ತಿ 
ಮುಂದುವರೆಯಬೇಕು. 


೨೮೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 

ಭಾಗ ೫ 
ಹಂತ 3:- ನಿಮ್ಮ ಅರ್ಜಿಯ ಯಾವುದೇ ವಿವರಗಳ ಬದಲಾವಣೆ ಅಗತ್ಯವಿದ್ದರೆ ಪೂರ್ವ ದರ್ಶನದ ಪುಟದಲ್ಲಿ Edit Button ಅನ್ನು ಒತ್ತಿ 
ನಿಮ್ಮ ಅರ್ಜಿಯಲ್ಲಿನ ವಿವರಗಳು ಸರಿ ಇರುವುದನ್ನು ಖಚಿತಪಡಿಸಿಕೊಂಡು, ನೀವು ಸ್ಕ್ಯಾನ್ ಮಾಡಿಟ್ಟುಕೊಂಡಿರುವ ಸಹಿಯೊಂದಿಗಿನ ಭಾವಚಿತ್ರವನ್ನು 
upload ಮಾಡಲು Next Button ಅನ್ನು ಒತ್ತಿ. 
Note:- ಈ ಹಂತದಲ್ಲಿ ಪರದೆಯ ಮೇಲೆ ಮೂಡಲಾದ ಅಭ್ಯರ್ಥಿಯ Registration ID ಅನ್ನು ತಪ್ಪದೇ ಬರೆದಿಟ್ಟುಕೊಳ್ಳತಕ್ಕದ್ದು ಹಾಗೂ ಈ ಪ್ರತಿಯನ್ನು 
ಅಭ್ಯರ್ಥಿಯು ನೋಂದಾಯಿಸಿದ ಇ - ಮೇಲ್ ವಿಳಾಸಕ್ಕೆ ಒಂದು ಸ್ವಯಂಚಾಲಿತ ಇ - ಮೇಲ್ ಮೂಲಕ ಕಳುಹಿಸಲಾಗುವುದು. ಅಭ್ಯರ್ಥಿಯು Edit Application 
Button ಅನ್ನು ಒತ್ತಿ, ಅವರ Registration ID ಮತ್ತು DOB ಅನ್ನು ಬಳಸಿ ತಮ್ಮ ವಿವರಗಳನ್ನು ಅಪ್ಲೋಡ್ ಮಾಡಬಹುದು ಅಥವಾ ಅಪ್‌ಲೋಡ್ 
ಮಾಡಿದ ಮಾಹಿತಿಯನ್ನು ಬದಲಾಯಿಸಬಹುದು. 

ಹಂತ 4:- ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಅಭ್ಯರ್ಥಿಯು ತನ್ನ ಇತ್ತೀಚಿನ ಭಾವಚಿತ್ರವನ್ನು ಒಂದು ಸ್ವಚ್ಛವಾದ ಬಿಳಿ ಹಾಳೆಯ ಮೇಲೆ 
ಲಗತ್ತಿಸಿ ಅದರ ಕೆಳಗೆ ಕಪ್ಪು ಶಾಯಿಯ ಸ್ಕೆಚ್ / ಮಾರ್ಕರ್/ ಪೆನ್ನಿನಿಂದ ಸಹಿ ಮಾಡಿ( ಯಾವುದೇ ಕಾರಣಕ್ಕೂ ಭಾವಚಿತ್ರದ ಮೇಲೆ ಸಹಿ ಮಾಡಬಾರದು) 
ನಂತರ ಭಾವಚಿತ್ರ ( Photo) ಮತ್ತು ಸಹಿಯನ್ನು ( Signature ) ಒಳಗೊಂಡಂತೆ ಈ ಕೆಳಗಿನ ಅಳತೆ ಪ್ರಕಾರ ಬ್ಯಾನ್ ಮಾಡಿ ಇಟ್ಟುಕೊಂಡಿರತಕ್ಕದ್ದು. 

ಈ ಹಂತದಲ್ಲಿ ಸ್ಯಾನ್ ಮಾಡಿಟ್ಟುಕೊಂಡಿರುವ ಸಹಿಯೊಂದಿಗಿನ ಭಾವಚಿತ್ರವನ್ನು upload ಮಾಡಿದ ನಂತರ Submit button ಮೇಲೆ ಕ್ಲಿಕ್ 
ಮಾಡತಕ್ಕದ್ದು. ಅಭ್ಯರ್ಥಿಯು ಈ ಹಂತದಲ್ಲಿ Submit button ಅನ್ನು ಒತ್ತಿದ ನಂತರ ತಮ್ಮ ಅರ್ಜಿಯಲ್ಲಿನ ಯಾವುದೇ ವಿವರವನ್ನು ಬದಲಾಯಿಸಲು 
ಸಾಧ್ಯವಿರುವುದಿಲ್ಲ. 

ಪಾಸ್ ಪೋರ್ಟ್ ಭಾವಚಿತ್ರ ಹಾಗೂ ಸಹಿ ಅಳತೆ 
ಪಾಸ್ ಪೋರ್ಟ್ ಭಾವಚಿತ್ರ ಹಾಗೂ ಸಹಿ ಅಳತೆ 

35mm 


File Size < 100 kb 


DPI Setting = 100 dpl 


1 .5mm 


Image Scale = 100 % 


Color = True Color 


Type = JPEG /JPG 


ಸಹಿ 


Note :- ಅಭ್ಯರ್ಥಿಯು Photo & Sign Upload Button ಅನ್ನು ಒತ್ತಿ , ಅವರ Registration ID ಮತ್ತು DOB ಅನ್ನು ಬಳಸಿ ತಮ್ಮ 

ನ್ನು ಅಪ್‌ಲೋಡ್ ಮಾಡಬಹುದು ಅಥವಾ ತಪ್ಪಾದಲ್ಲಿ ಅದನ್ನು ಬದಲಾಯಿಸಬಹುದು. ಒಂದು ವೇಳೆ ಅಭ್ಯರ್ಥಿಯು ತಮ್ಮ 
ಸಹಿಯೊಂದಿಗಿನ ಭಾವಚಿತ್ರವನ್ನು ಅಪ್‌ಲೋಡ್ ಮಾಡದಿದ್ದರೆ ಅವರ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ. 

ಹಂತ 5:- ನಂತರ ಅರ್ಜಿ ಶುಲ್ಕವನ್ನು ಪಾವತಿಸುವುದಕ್ಕೆ Post Offices Challan Button ಅನ್ನು ಒತ್ತಿ Challan ಪ್ರತಿಯನ್ನು Download 
ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿನ ಯಾವುದೇ ಇ - ಪಾವತಿ ಅಂಚೆ ಕಛೇರಿಗೆ ಹೋಗಿ,ನಿಗದಿತ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಿ , ಅಂತಿಮವಾಗಿ 
ಪೋಸ್ಟ್ ಆಫೀಸ್ ಸ್ಟಿಕ್ಕರ್ ಅನ್ನು ನಿಮ್ಮ Challan ಪ್ರತಿಯ ಮೇಲೆ ಅಂಟಿಸುವುದರಿಂದ ನಿಮ್ಮ ಶುಲ್ಕ ಪಾವತಿಯನ್ನು ದೃಢಪಡಿಸಲಾಗುತ್ತದೆ. 
Note :- ಶುಲ್ಕವನ್ನು ಪಾವತಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ: 28 - 12 - 2015( ಅಂಚೆ ಕಛೇರಿಗಳ ಕೆಲಸದ ವೇಳೆಯೊಳಗೆ) ರ ನಂತರ ಶುಲ್ಕವನ್ನು 
ಸಂದಾಯ ಮಾಡಲು ಅವಕಾಶವಿರುವುದಿಲ್ಲ. ಡಿ. ಡಿ., ಪೋಸ್ಟಲ್ ಆರ್ಡರ್ , ಮನಿ ಆರ್ಡ‌್ರ ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಶುಲ್ಕ ಸಂದಾಯ ಮಾಡದ 
ಅರ್ಜಿಗಳನ್ನು ಪರಿಗಣಿಸುವುದಿಲ್ಲ. 


ಹಂತ 6: - ಅಭ್ಯರ್ಥಿಯು ಅರ್ಜಿಯ ಮುದ್ರಣವನ್ನು ಪಡೆಯಲು ಅರ್ಜಿ ಶುಲ್ಕ ಪಾವತಿ ಮಾಡಿದ 24 ಗಂಟೆಯ ನಂತರ Print 
Application Button ಅನ್ನು ಒತ್ತಿ, ಅವರ Registration ID ಮತ್ತು DOB ಅನ್ನು ಬಳಸಿ ಅರ್ಜಿಯ ಪ್ರತಿಯನ್ನು ಪಡೆಕೊಳ್ಳಬಹುದು. ಅಭ್ಯರ್ಥಿಯು 
ಅರ್ಜಿಯ ಮುದ್ರಣವನ್ನು ಕಡ್ಡಾಯವಾಗಿ Download ಮಾಡಿಕೊಳ್ಳಬೇಕು ಹಾಗೂ ಆಯೋಗವು ಅಪೇಕ್ಷಿಸಿದಾಗ ಈ ಪ್ರತಿಯನ್ನು ಹಾಜರುಪಡಿಸಬೇಕು. 

3.1 ಅಭ್ಯರ್ಥಿಗಳು ಅರ್ಜಿಯಲ್ಲಿ ತಮ್ಮ ಮಿಂಚಂಚೆ ( ಇ -ಮೇಲ್) ವಿಳಾಸವನ್ನು ಕಡ್ಡಾಯವಾಗಿ ನಮೂದಿಸತಕ್ಕದ್ದು . ಜೊತೆಗೆ ಮತ್ತೊಂದು 
ಪರ್ಯಾಯ ಮಿಂಚಂಚೆ ( ಇ -ಮೇಲ್) ವಿಳಾಸವನ್ನು ಸಹ ಒದಗಿಸತಕ್ಕದ್ದು. 

3.2 ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೂ ವಿಳಂಬ ಮಾಡದೆ ಮುಂಚಿತವಾಗಿ ಅರ್ಜಿಗಳನ್ನು 
ಸಲ್ಲಿಸತಕ್ಕದ್ದು. 

3.3 ಶುಲ್ಕವನ್ನು ಪಾವತಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ /ಸಮಯದ ನಂತರ ಶುಲ್ಕವನ್ನು ಸಂದಾಯ ಮಾಡಲು ಅವಕಾಶವಿರುವುದಿಲ್ಲ. 

ವಿಶೇಷ ಸೂಚನೆ: On-line ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವ ಸಂದರ್ಭದಲ್ಲಿ ಯಾವುದಾದರೂ ತಾಂತ್ರಿಕ ತೊಂದರೆ ಅಥವಾ ಸಮಸ್ಯೆ 
ಎದುರಾದಲ್ಲಿ ಸಹಾಯವಾಣಿ ( Help line) No .7259270641 ಮೂಲಕ ಸಂಪರ್ಕಿಸಿ ಅಗತ್ಯ ಮಾಹಿತಿ ಪಡೆದು ಅರ್ಜಿ ಸಲ್ಲಿಸಬಹುದು. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


೨೮೧೫ 


4. ಅರ್ಹತಾ ಷರತ್ತುಗಳು: 
ಅ) ಭಾರತೀಯ ನಾಗರೀಕನಾಗಿರತಕ್ಕದ್ದು. 

ಆ) ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ 
ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೇ ನೇಮಕಾತಿಗೆ ಅರ್ಹರಾಗುವುದಿಲ್ಲ. 

ಇ) ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯು ಕರ್ತವ್ಯಗಳ ದಕ್ಷ 
ನಿರ್ವಹಣೆಗೆ ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನತೆಯಿಂದ ಮುಕ್ತರಾಗಿರಬೇಕು. 

ಈ ) ದೈಹಿಕವಾಗಿ ಅನರ್ಹರಾಗಿದ್ದಾರೆಂಬುದಾಗಿ ವೈದ್ಯಕೀಯ ಮಂಡಳಿಯ ವರದಿಯ ಮೇಲೆ ಅನರ್ಹರೆಂಬುದಾಗಿ ತಿರಸ್ಕರಿಸುವ ಪೂರ್ಣ 
ವಿವೇಚನೆಯನ್ನು ರಾಜ್ಯ ಸರ್ಕಾರವು ಕಾಯ್ದಿರಿಸಿಕೊಂಡಿದೆ ಮತ್ತು ಸರ್ಕಾರದ ವಿವೇಚನೆಯು ಯಾವುದೇ ವಿಧದಲ್ಲೂ ಈ ನಿಯಮಗಳ ಮೂಲಕ 
ಸೀಮಿತವಾಗಿರುವುದಿಲ್ಲ. 
ನಿಗದಿತ ಶೈಕ್ಷಣಿಕ ಅರ್ಹತೆಯ ಜೊತೆಗೆ ಈ ಮೇಲ್ಕಂಡ ಅರ್ಹತೆಗಳನ್ನು ಹೊಂದಿರುವ ಅಭ್ಯರ್ಥಿಗಳು ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು 
ಹೊಂದಿರುತ್ತಾರೆ. 
5. ನೇಮಕಾತಿ ವಿಧಾನ: 

5.1 ಭಾಗ- 1: - ತಾಂತ್ರಿಕ ಹುದ್ದೆಗಳ ನೇಮಕಾತಿ ವಿಧಾನ 

(ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆ): 
ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ: 

ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ನಾಗರೀಕ ಸೇವೆಗಳು ( ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಮತ್ತು ಆಯ್ಕೆ ) (ಸಾಮಾನ್ಯ) 
ನಿಯಮಗಳು 2006 ರಲ್ಲಿ ನಿರ್ದಿಷ್ಟಪಡಿಸಲಾದಂತೆ, ಅಧಿಸೂಚಿಸಲಾಗಿರುವ ಯಾವುದೇ ತಾಂತ್ರಿಕ/ ತಾಂತ್ರಿಕೇತರ ಹುದ್ದೆಗಳ ಸಂದರ್ಶನಕ್ಕೆ ಅರ್ಹರಾಗಲು 
ಅಭ್ಯರ್ಥಿಗಳು ಆಯೋಗ ನಡೆಸುವ ಎಸ್.ಎಸ್.ಎಲ್. ಸಿ. ಯ ಕನ್ನಡ ಪ್ರಥಮ ಭಾಷೆಯ ಮಟ್ಟದ 150 ಅಂಕಗಳಿಗೆ ಪರೀಕ್ಷೆಯಲ್ಲಿ ಕನಿಷ್ಠ 50 ಅಂಕಗಳೊಂದಿಗೆ 
ಕಡ್ಡಾಯವಾಗಿ ತೇರ್ಗಡೆ ಹೊಂದಲೇಬೇಕು. ನಿಗದಿಪಡಿಸಿದ ಕನಿಷ್ಠ 50 ಅಂಕಗಳನ್ನು ಪಡೆಯದ ಅಭ್ಯರ್ಥಿಗಳು ಸಂದರ್ಶನಕ್ಕೆ ಅರ್ಹರಾಗುವುದಿಲ್ಲ ಹಾಗೂ 
ಈ ಕನ್ನಡ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. 

ಆದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ವಿನಾಯಿತಿ ಬಗ್ಗೆ ಕೆಳಕಂಡ ಷರತ್ತುಗಳನ್ನು ಸೇರ್ಪಡಿಸಲಾಗಿರುತ್ತದೆ. 
* ಎಸ್. ಎಸ್.ಎಲ್.ಸಿ. ಅಥವಾ ಇದಕ್ಕೆ ತತ್ಸಮಾನವೆಂದು ರಾಜ್ಯ ಸರ್ಕಾರದಿಂದ ಘೋಷಿಸಲ್ಪಟ್ಟ ಇತರೆ ಯಾವುದೇ ಪರೀಕ್ಷೆಯಲ್ಲಿ ಅಥವಾ 
ಎಸ್.ಎಸ್.ಎಲ್. ಸಿ. ಪರೀಕ್ಷೆಗಿಂತ ಮೇಲ್ಮಟ್ಟದ ಯಾವುದೇ ಪರೀಕ್ಷೆಯಲ್ಲಿ ಕನ್ನಡವನ್ನು ಮುಖ್ಯ ಭಾಷೆಯಾಗಿ, ಅಥವಾ ದ್ವಿತೀಯ ಭಾಷೆಯಾಗಿ ಅಥವಾ ಐಚ್ಚಿಕ 
ವಿಷಯವಾಗಿ (ಆದರೆ ಸಂಯುಕ್ತ ಪತ್ರಿಕೆಯ ವಿಷಯಗಳಲ್ಲೊಂದಾಗಿರಬಾರದು) ಅಥವಾ ಮೇಲಿನ ಪರೀಕ್ಷೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ 
ತೇರ್ಗಡೆಯಾಗಿರುವ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಇದೇ ನಿಯಮಗಳಡಿಯಲ್ಲಿ ಈ ಹಿಂದೆ ನಡೆಸಲ್ಪಟ್ಟ ಕಡ್ಡಾಯ ಕನ್ನಡ ಭಾಷೆ 
ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವ ಅಭ್ಯರ್ಥಿಗಳು , ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದರಿಂದ ವಿನಾಯಿತಿ ಹೊಂದಿರುತ್ತಾರೆ " 

ವಿಶೇಷ ಸೂಚನೆ:- ಎಸ್ .ಎಸ್.ಎಲ್.ಸಿ. ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯನ್ನು ತೃತೀಯ ಭಾಷೆಯನ್ನಾಗಿ ಅಭ್ಯಸಿಸಿದ್ದಲ್ಲಿ ಅಥವಾ ಇತರೆ ಕನ್ನಡ 
ಭಾಷಾ ಪರೀಕ್ಷೆಗಳಲ್ಲಿ / ಇಲಾಖಾ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿದಂತಹ ಅಭ್ಯರ್ಥಿಗಳಿಗೆ ಈ ಮೇಲಿನ ವಿನಾಯಿತಿ ಪಡೆಯಲು ಅವಕಾಶ ಇರುವುದಿಲ್ಲ. 
ಆದುದರಿಂದ, ಇವರು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳಲೇ ಬೇಕಿರುತ್ತದೆ. 

ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ಪಡೆಯಲು ಅರ್ಜಿಯ ನಿಗದಿತ ಸ್ಥಳದಲ್ಲಿ ವಿವರಗಳನ್ನು ನೀಡತಕ್ಕದ್ದು. ಸರಿಯಾದ ಮಾಹಿತಿ 
ಒದಗಿಸದಿದ್ದಲ್ಲಿ ಮೇಲಿನ ವಿನಾಯಿತಿಗಳನ್ನು ಪಡೆಯಲು ಅರ್ಹತೆ ನೀಡುವುದಿಲ್ಲ. ಹಾಗೂ ವಿನಾಯಿತಿ ಪಡೆಯಲು ತಪ್ಪಾಗಿ ಮಾಹಿತಿ ನೀಡಿದ ಅಭ್ಯರ್ಥಿಗಳಿಗೆ 
ಸಂದರ್ಶನದ ಮುನ್ನವೇ ಅನರ್ಹಗೊಳಿಸಲಾಗುವುದು. ಮುಂದುವರಿದು, ಅರ್ಜಿಯಲ್ಲಿ ಈ ಮಾಹಿತಿಯನ್ನು ತಪ್ಪಾಗಿ ನೀಡಿದ ನಂತರ ಇದನ್ನು 
ಸರಿಪಡಿಸಿಕೊಳ್ಳಲು ಅವಕಾಶ ನೀಡಲಾಗುವುದಿಲ್ಲ . ಆದುದರಿಂದ, ಅಭ್ಯರ್ಥಿಗಳು ಅರ್ಜಿ ಭರ್ತಿ ಮಾಡುವಾಗ ಎಲ್ಲಾ ವಿಷಯಗಳನ್ನು ಪರಿಶೀಲಿಸಿ, 
ಸರಿಯಾಗಿರುವ ಬಗ್ಗೆ ಖಚಿತಪಡಿಸಿಕೊಂಡ ನಂತರವೇ ಒಪ್ಪಿಗೆಯನ್ನು ನೀಡಬೇಕೆಂದು ಸೂಚಿಸಿದೆ. 

ಕರ್ನಾಟಕ ನಾಗರೀಕ ಸೇವೆಗಳು ( ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಹಾಗೂ ಆಯ್ಕೆ) ( ಸಾಮಾನ್ಯ) (6ನೇ ತಿದ್ದುಪಡಿ) 
ನಿಯಮಗಳು, 2013 ರಂತೆ ತಾಂತ್ರಿಕ ಹಾಗೂ ತಾಂತ್ರಿಕೇತರ ಹುದ್ದೆಗಳ ನೇಮಕಾತಿಯನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಸಂದರ್ಶನ ಮೂಲಕ 
ಮಾಡಲಾಗುವುದು. 

ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ: ಸ್ಪರ್ಧಾತ್ಮಕ ಪರೀಕ್ಷೆಯು ಕೆಳಕಂಡ ಎರಡು ಪತ್ರಿಕೆಗಳನ್ನೊಳಗೊಂಡಿದ್ದು ವಸ್ತು ನಿಷ್ಠ ಬಹು ಆಯ್ಕೆ ( Objective 
Multiple Choice) ಮಾದರಿಯದಾಗಿರುತ್ತದೆ. 

ಪತ್ರಿಕೆ - 1 ( ಸಾಮಾನ್ಯ ಪತ್ರಿಕೆ) ( General Paper) 200 ಅಂಕಗಳು - 1 % ಘಂಟೆ 
( ನಿಗದಿಪಡಿಸಿದ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ಒಬ್ಬ ವ್ಯಕ್ತಿಯಿಂದ ನಿರೀಕ್ಷಿಸಬಹುದಾದ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳಾದ ಪ್ರಚಲಿತ 
ವಿದ್ಯಮಾನಗಳು , ಸಾಮಾನ್ಯ ವಿಜ್ಞಾನಗಳು , ಭಾರತದ ಇತಿಹಾಸ, ಭಾರತದ ಭೂಗೋಳ, ಸಮಾಜ ವಿಜ್ಞಾನ, ಪ್ರತಿ ದಿನ ಗಮನಿಸುವ ವಿಷಯಗಳು , 
ಪ್ರಾಯೋಗಿಕ ಜ್ಞಾನ ಮತ್ತು ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯಗಳನ್ನು ಒಳಗೊಂಡಿರುವ ಸಾಮಾನ್ಯ ಪತ್ರಿಕೆ). 

ಪತ್ರಿಕೆ - 2 ( ನಿರ್ದಿಷ್ಟ ಪತ್ರಿಕೆ) (Specific Paper) - 200 ಅಂಕಗಳು - 2 ಘಂಟೆ 


೨೮೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


ಭಾಗ ೫ 


ಸೂಚನೆ : - ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಪಠ್ಯಕ್ರಮಗಳನ್ನು ಆಯೋಗದ ವೆಬ್‌ಸೈಟ್ 
http://kpsc.kar. nic .in/ SYLLABUS ” ನಲ್ಲಿ ಬಿತ್ತರಿಸಲಾಗಿದೆ. 

- ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹರಾದ ನಂತರ ನಿಯಮಾನುಸಾರ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಒಟ್ಟು 
ಅಂಕಗಳ ಶೇಕಡವಾರು ಮತ್ತು ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಆಧಾರದ ಮೇಲೆ 1:3 ಅನುಪಾತದಲ್ಲಿ ಸಂದರ್ಶನಕ್ಕೆ ಆಹ್ವಾನಿಸಲಾಗುವುದು. 
ಅಭ್ಯರ್ಥಿಗಳು ಪರೀಕ್ಷೆಗೆ / ಸಂದರ್ಶನಕ್ಕೆ ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗಬೇಕು. 

ಸಂದರ್ಶನಕ್ಕೆ ನಿಗದಿಪಡಿಸಿದ ಗರಿಷ್ಠ ಅಂಕಗಳು :- ಸ್ಪರ್ಧಾತ್ಮಕ ಪರೀಕ್ಷೆಗೆ ನಿಗದಿಪಡಿಸಿದ ಒಟ್ಟು ಅಂಕಗಳ ಶೇಕಡ 12 .5ರಷ್ಟು ಸಂದರ್ಶನಕ್ಕೆ 
ನಿಗದಿಪಡಿಸಿದ ಗರಿಷ್ಠ ಅಂಕಗಳಾಗಿರುತ್ತವೆ. ಆಯೋಗವು ನಿಯಮಾನುಸಾರ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳು ಮತ್ತು 
ಸಂದರ್ಶನದಲ್ಲಿ ಗಳಿಸಿದ ಅಂಕಗಳ ಶೇಕಡವಾರು ಜೇಷ್ಠತೆಯನ್ನು ಆಧರಿಸಿ ಹಾಗೂ ಕಾಲಕಾಲಕ್ಕೆ ಚಾಲ್ತಿಯಲ್ಲಿರುವ ನಿಯಮಗಳನುಸಾರ ಹುದ್ದೆಗಳ 
ಏಕಾತಿಗಾಗಿ ಇರುವ ಮೀಸಲಾತಿಯನ್ವಯ ಪ್ರಕಟಿಸಲಾದ ಖಾಲಿ ಹುದ್ದೆಗಳ ಸಂಖ್ಯೆಗೆ ಅನುಗುಣವಾಗಿ ಅಭ್ಯರ್ಥಿಗಳನ್ನು ಅಯ್ಕೆ ಮಾಡುತ್ತದೆ. 

ಸಂದರ್ಶನ ನಡೆಸುವ ಉದ್ದೇಶ ಎಂದರೆ ಅಭ್ಯರ್ಥಿಗಳು ಆಯ್ಕೆ ಬಯಸಿದ ಹುದ್ದೆಗೆ ಅವರ ಅರ್ಹತೆ, ವ್ಯಕ್ತಿತ್ವ , ಸಂಬಂಧಿತ ವಿಷಯದಲ್ಲಿ 
ವ್ಯಕ್ತಪಡಿಸುವ ಸಾಮರ್ಥ್ಯತೆ, ಸೂಕ್ಷ್ಮತೆ ಮತ್ತು ಕರ್ತೃತ್ವ ಶಕ್ತಿ, ಸಾಮಾನ್ಯ ಜ್ಞಾನ ಹಾಗೂ ವಿಷಯದಲ್ಲಿನ ಪರಿಜ್ಞಾನ ಹಾಗೂ ಇನ್ನಿತರ ವಿಶೇಷ ಗುಣಗಳನ್ನು 
ನಿರ್ಧರಿಸುವುದಾಗಿರುತ್ತದೆ. 

6.1:- ಭಾಗ - 2:- ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತದಲ್ಲಿನ ಹುದ್ದೆಗಳಿಗೆ ನೇಮಕಾತಿ ವಿಧಾನ: 
6.2 ( ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆ ): 

ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ( ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಹಾಗೂ ಆಯ್ಕೆ ) 
(ಸಾಮಾನ್ಯ ) ನಿಯಮಗಳು 2014ರನ್ವಯ ಹುದ್ದೆಗಳ ನೇಮಕಾತಿಯನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಮಾಡಲಾಗುವುದು. 

6.3 ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ - ಎಲ್ಲಾ ಹುದ್ದೆಗಳಿಗೆ ( Computer Literacy Test for all posts ) 

- 80 ಅಂಕಗಳು - 14 ಘಂಟೆ 

ಕಂಪ್ಯೂಟರ್ ಸಾಕ್ಷರತಾ ಅರ್ಹತಾ ಪರೀಕ್ಷೆಗೆ ಗರಿಷ್ಠ 80 ಅಂಕಗಳನ್ನು ನಿಗದಿಪಡಿಸಿದ್ದು, ಈ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡ 40 
ಅಂಕಗಳನ್ನು ಗಳಿಸತಕ್ಕದ್ದು. ಕಂಪ್ಯೂಟರ್ ಸಾಕ್ಷರತಾ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿದಲ್ಲಿ ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳ 
ಜೇಷ್ಠತೆ ಮತ್ತು ಕಾಲಕಾಲಕ್ಕೆ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಅನುಸಾರ ಆಯ್ಕೆ ಮಾಡಲಾಗುವುದು. ಕಂಪ್ಯೂಟರ್ ಸಾಕ್ಷರತಾ ಅರ್ಹತಾ 
ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡ 40 ಅಂಕಗಳನ್ನು ಪಡೆಯದ ಅಭ್ಯರ್ಥಿಗಳನ್ನು ಮುಂದಿನ ನೇಮಕಾತಿ ಪ್ರಕ್ರಿಯೆಗೆ ಪರಿಗಣಿಸಲಾಗುವುದಿಲ್ಲ. ಕಂಪ್ಯೂಟರ್ 
ಸಾಕ್ಷರತಾ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳನ್ನು ಜೇಷ್ಠತಾ ಅಂಕಗಳಿಗೆ ಪರಿಗಣಿಸಲಾಗುವುದಿಲ್ಲ . 

6(4) ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ: ಸ್ಪರ್ಧಾತ್ಮಕ ಪರೀಕ್ಷೆಯು ವಸ್ತು ನಿಷ್ಠ ಬಹು ಆಯ್ಕೆ ( Objective Multiple Choice) 
ಮಾದರಿಯದಾಗಿದ್ದು ವಿವರಗಳು ಕೆಳಕಂಡಂತಿರುತ್ತವೆ: 

ಪರೀಕ್ಷೆ ವಿವರಗಳು 
ಕ್ರ. ಸಂ . ಹುದ್ದೆಯ ಪದನಾಮ 

ಪತ್ರಿಕೆ 

ಅವಧಿ ಅಂಕಗಳು 


ಸಹಾಯಕ ವ್ಯವಸ್ಥಾಪಕರು 


ಪತ್ರಿಕೆ - I( ಸಾಮಾನ್ಯ ಪತ್ರಿಕೆ) PAPER-I ( General Paper ) 


2 :00 ಘಂಟೆ 


150 


2:00 ಘಂಟೆ 


_ 150 


ಪತ್ರಿಕೆ-2 (ನಿರ್ದಿಷ್ಟ ಪತ್ರಿಕೆ ) PAPER-II (Specific Paper ) 
ಪತ್ರಿಕೆ-1(ಸಾಮಾನ್ಯ ಪತ್ರಿಕೆ) PAPER-I ( General Paper ) 


2:00 ಘಂಟೆ 


150 


ಹಿರಿಯ ಸಹಾಯಕರು 
( ಲೆಕ್ಕಪತ್ರ) 


2 : 00 ಘಂಟೆ 


150 


ಪತ್ರಿಕೆ -2 (ನಿರ್ದಿಷ್ಟ ಪತ್ರಿಕೆ ) PAPER- II (Specific Paper ) 
ಪತ್ರಿಕೆ-1(ಸಾಮಾನ್ಯ ಪತ್ರಿಕೆ) PAPER-I( General Paper) 


3 


. 


| ಗುಣಮಟ್ಟ ಪರಿವೀಕ್ಷಕ 


2 :00 ಘಂಟೆ 


150 


ಪತ್ರಿಕೆ - 2 ( ನಿರ್ದಿಷ್ಟ ಪತ್ರಿಕೆ ) PAPER- II (Specific Paper) 


2 :00 ಘಂಟೆ 


150 


6(5) ಋಣಾತ್ಮಕ ಮೌಲ್ಯಮಾಪನ ( Negative Valuation): 

ಸ್ಪರ್ಧಾತ್ಮಕ ಪರೀಕ್ಷೆ ಹಾಗೂ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 04 ಪರ್ಯಾಯ ಉತ್ತರಗಳಿದ್ದು, 
ಅಭ್ಯರ್ಥಿಯು ಯಾವುದಾದರೂ ಒಂದು ಸರಿ ಉತ್ತರವನ್ನು ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದಂಶದಷ್ಟು ( % ) ಅಂಕಗಳನ್ನು 
ಕಳೆಯಲಾಗುವುದು. 

ಸ್ಪರ್ಧಾತ್ಮಕ ಪರೀಕ್ಷೆ / ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಗಳೆರಡರಲ್ಲೂ ಇರುತ್ತವೆ. ಕನ್ನಡ 
ಭಾಷೆಯಲ್ಲಿರುವ ಪ್ರಶ್ನೆಗಳ ಭಾಷಾಂತರದಲ್ಲಿ ಏನಾದರೂ ಅಸ್ಪಷ್ಟತೆ ಇದ್ದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯಲ್ಲಿರುವ ಪ್ರಶ್ನೆಗಳನ್ನು ನೋಡುವುದು ಹಾಗೂ ಇದೇ 
ಅಂತಿಮವಾಗಿರುತ್ತದೆ . 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


೨೮೧೭ 


ಟಿಪ್ಪಣಿ:- ಪ್ರಶ್ನೆ ಪತ್ರಿಕೆ ಬಗ್ಗೆ ಯಾವುದೇ ಬಗೆಯ ಆಕ್ಷೇಪಣೆ ಇದ್ದಲ್ಲಿ, ಪರೀಕ್ಷಾ ಕೇಂದ್ರವನ್ನು 
ಬಿಡುವ ಮೊದಲು ಪರೀಕ್ಷಾ ದಿನವೇ ಸಂಬಂಧಿತ ಮೇಲ್ವಿಚಾರಕರ ಮುಖಾಂತರ ಅಭ್ಯರ್ಥಿಯ 
ಹೆಸರು, ವಿಳಾಸ, ನೋಂದಣಿ ಸಂಖ್ಯೆ ಇತ್ಯಾದಿಗಳನ್ನು ನಮೂದಿಸಿರುವ ಲಿಖಿತ ಮನವಿಯನ್ನು 
ಆಯೋಗಕ್ಕೆ ಸಲ್ಲಿಸಿ ಸ್ವೀಕೃತಿ ( Acknowledgement) ಪಡೆಯಬೇಕು. ಪರೀಕ್ಷಾ ಕೇಂದ್ರ 
ಬಿಟ್ಟ ನಂತರ ಕಳುಹಿಸುವ ಯಾವುದೇ ಆಕ್ಷೇಪಣೆಯನ್ನು ಮಾನ್ಯ ಮಾಡಲಾಗುವುದಿಲ್ಲ. 


6. ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು ವಯೋಮಿತಿ: 

6.1 ಶೈಕ್ಷಣಿಕ ವಿದ್ಯಾರ್ಹತೆ: - ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅನುಸೂಚಿಯಲ್ಲಿ ಆಯಾ ಹುದ್ದೆಗಳ 
ಮುಂದೆ ಸೂಚಿಸಿರುವ ವಿದ್ಯಾರ್ಹತೆಯನ್ನು ಅಭ್ಯರ್ಥಿಗಳು ಹೊಂದಿರಲೇಬೇಕು. ನಿಗದಿಪಡಿಸಿರುವ ವಿದ್ಯಾರ್ಹತೆಯನ್ನು ಹೊಂದದೆ ಹೆಚ್ಚಿನ 
ವಿದ್ಯಾರ್ಹತೆಯನ್ನು ಹೊಂದಿದ್ದರೂ ಸಹ ಪರಿಗಣಿಸಲಾಗುವುದಿಲ್ಲ . 

6.2 ವಯೋಮಿತಿ:- ಅನುಸೂಚಿಯಲ್ಲಿ ಆಯಾ ಹುದ್ದೆಗಳ ಮುಂದೆ ಸೂಚಿಸಿದಂತೆ, ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ 
ದಿನಾಂಕದಂದು ಅಭ್ಯರ್ಥಿಗಳು ಕನಿಷ್ಠ ವಯೋಮಿತಿಯನ್ನು ಹೊಂದಿರಬೇಕು ಹಾಗೂ ನಿಗದಿತ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು. 

ಈ ಕೆಳಗಿನ ಸಂದರ್ಭಗಳಲ್ಲಿ ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಕೆಳಗೆ ತಿಳಿಸಿರುವಷ್ಟರ ಮಟ್ಟಿಗೆ ಹೆಚ್ಚಿಸಲಾಗುವುದು. 

( ಅ) ಅಭ್ಯರ್ಥಿಯು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ 
ಅಧಿನಿಯಮದ ಮೂಲಕ ಸ್ಥಾಪನೆಯಾದ ಅಥವಾ ರಾಜ್ಯ ಅಧಿನಿಯಮದ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಗೊಂಡು ಕರ್ನಾಟಕ ರಾಜ್ಯ 
ಸರ್ಕಾರದ ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ ಅಥವಾ ಹಿಂದೆ ಹೊಂದಿದ್ದಲ್ಲಿ ಗರಿಷ್ಠ ವಯೋಮಿತಿಯನ್ನು 
ಅವನು /ಅವಳು ಎಷ್ಟು ವರ್ಷಗಳ ಅವಧಿಗೆ ಆ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರೋ ಅಥವಾ ಹಿಂದೆ ಸಲ್ಲಿಸಿದ್ದರೋ ಅಷ್ಟು ವರ್ಷಗಳು ಅಥವಾ 10 
ವರ್ಷಗಳ ಅವಧಿ ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು. 

(ಆ) ಅಭ್ಯರ್ಥಿಯು ಮಾಜಿ ಸೈನಿಕನಾಗಿದ್ದಲ್ಲಿ ಅವನು ಕೇಂದ್ರ ಸಶಸ್ತ್ರ ದಳದಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವನೋ ಅಷ್ಟು ವರ್ಷಗಳಿಗೆ ಮೂರು 
ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷಗಳು. 

ವಿವರಣೆ:- (1) ಮಾಜಿ ಸೈನಿಕ ಎಂದರೆ ಕೇಂದ್ರ ಸಶಸ್ತ್ರ ದಳಗಳಾದ ನಿಯಮಿತ ಭೂಧಳ , ನೌಕಾದಳ ಮತ್ತು ವಾಯು ದಳದಲ್ಲಿ 
ಯಾವುದೇ ಶ್ರೇಣಿಯಲ್ಲಿ ( ಯೋಧ ಅಥವಾ ಯೋಧನಲ್ಲದ) ಸೇವೆ ಸಲ್ಲಿಸಿದ ವ್ಯಕ್ತಿ ಆದರೆ ಡಿಫೆನ್ಸ್ ಸೆಕ್ಯೂರಿಟಿ ಕೋರ್, ಜನರಲ್ ರಿಸರ್ವ್ ಇಂಜಿನಿಯರಿಂಗ್ 
ಫೋರ್ಸ್, ಲೋಕ ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಸೇರ್ಪಡೆಯಾಗುವುದಿಲ್ಲ ಮತ್ತು 

(2) ಕೇಂದ್ರ ಸಶಸ್ತ್ರ ದಳಗಳಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ ಹೊಂದಿದ ವ್ಯಕ್ತಿಗಳ 
ಕುಟುಂಬದವರು ( ಸಂದರ್ಭಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು ಮಲ ಮಕ್ಕಳು) ಮಾಜಿ ಸೈನಿಕ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. 
ಆದರೆ ಅಂತಹವರುಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗುವುದಿಲ್ಲ. 
ಅ) ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ 

ಅಥವಾ 
ಆ ) ವೈದ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಯಿಂದ ಬಿಡುಗಡೆಯಾದ ಅಥವಾ ವ್ಯಕ್ತಿಯ ಹಿಡಿತಕ್ಕೂ ಮೀರಿದ 

ಪರಿಸ್ಥಿತಿಗಳಿಂದ ಮತ್ತು ವೈದ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಅಂತಹ ಸೇವೆಯಿಂದ 
ಬಿಡುಗಡೆಯಾದವನು 


ಅಥವಾ 


ಇ) ಸ್ವಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ ಹೊಂದಿದ ವ್ಯಕ್ತಿ. 


ರ್ವ 


ಅಥವಾ 


ಈ ) ತನ್ನ ಸ್ವಂತ ಕೋರಿಕೆ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ ತೆಗೆದುಹಾಕಿರುವ ಅಥವಾ ಕರ್ತವ್ಯದಿಂದ 
ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ದಿಷ್ಟ ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕ್ತಿ ಮತ್ತು ಪ್ರಾಂತೀಯ ಸೇವೆಯ ಈ ಕೆಳಗೆ ಹೆಸರಿಸಿದ ವರ್ಗದ ಸಿಬ್ಬಂದಿಯವರು: 

1) ನಿರಂತರ ಸೇವೆ ಸಲ್ಲಿಸಿದ ನಿವೃತ್ತಿ ಹೊಂದಿದ ಪಿಂಚಣಿದಾರರು. 
ii) ಮಿಲಿಟರಿ ಸೇವೆಯಿಂದಾಗಿ ಉಂಟಾದ ದೈಹಿಕ ಅಸಾಮರ್ಥ್ಯತೆ ಹೊಂದಿ ಬಿಡುಗಡೆಯಾದ ವ್ಯಕ್ತಿ. 
iii) ಗ್ಯಾಲಂಟ್ರಿ ಪ್ರಶಸ್ತಿ ವಿಜೇತರು. 

ವಿವರಣೆ:- ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆಯಲ್ಲಿರುವ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ ವರ್ಗದಡಿ ಬರುವ 
ವ್ಯಕ್ತಿಗೆ ನಿರ್ದಿಷ್ಟ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್ ಉದ್ಯೋಗಕ್ಕೆ ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ 


ಹಾಗೂ 


೨೮೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 

ಭಾಗ ೫ 
ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ . ಆದರೆ ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ ನೀಡುವವರೆಗೆ ರಾಜ್ಯ ನಾಗರಿಕ 
ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. ಇಂತಹವರು ಅರ್ಜಿ ಸಲ್ಲಿಸುವ ಮುನ್ನ ಸೇನೆಯಿಂದ ನಿರಾಕ್ಷೇಪಣಾ ಪತ್ರ ಪಡೆದು ಸಲ್ಲಿಸಬೇಕು. 

( ಇ) ಅಭ್ಯರ್ಥಿಗಳು ನ್ಯಾಷನಲ್ ಕ್ಯಾಡೆಟ್‌ ಕೋರ್‌ನಲ್ಲಿ ಪೂರ್ಣಕಾಲಿಕ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿ ಬಿಡುಗಡೆಯಾಗಿರುವ ವ್ಯಕ್ತಿಯಾಗಿದ್ದರೆ 
ಅಂಥ ಕ್ಯಾಡೆಟ್ ಪರಿವೀಕ್ಷಕನಾಗಿ ಅವನು ಸೇವೆ ಸಲ್ಲಿಸಿದಷ್ಟು ವರ್ಷಗಳು. 

( ಈ ) ಅಭ್ಯರ್ಥಿಯು ರಾಜ್ಯ ಸರ್ಕಾರದಿಂದ ಪುರಸ್ಕೃತವಾದ ಗ್ರಾಮೀಣ ಔದ್ಯಮೀಕರಣ ಯೋಜನೆಯ ಮೇರೆಗೆ ನೇಮಕಗೊಂಡ ಗ್ರಾಮ ಸಮೂಹ 
ಪರಿಶೀಲಕನಾಗಿ ಈಗ ಕೆಲಸ ಮಾಡುತ್ತಿದ್ದರೆ ಅಥವಾ ಹಿಂದೆ ಇದ್ದ ಪಕ್ಷದಲ್ಲಿ ಅವನು / ಅವಳು ಅಂತಹ ಗ್ರಾಮ ಪರಿಶೀಲಕನಾಗಿ ಸೇವೆ ಸಲ್ಲಿಸಿದಷ್ಟು 
ವರ್ಷಗಳು. 

( ಉ ) ಅಭ್ಯರ್ಥಿಯು ಅಂಗವಿಕಲನಾಗಿದ್ದರೆ 10 ವರ್ಷಗಳು 

( ಊ ) ಅಭ್ಯರ್ಥಿಯು ಕರ್ನಾಟಕ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು ಹೊಂದಿದ್ದರೆ ಅಥವಾ ಹಿಂದೆ 
ಹೊಂದಿದ್ದ ಪಕ್ಷದಲ್ಲಿ ಗರಿಷ್ಠ ವಯೋಮಿತಿಯನ್ನು ಅವನು/ ಅವಳು ಎಷ್ಟು ವರ್ಷಗಳ ಅವಧಿಗೆ ಆ ಹುದ್ದೆಯಲ್ಲಿ ಸೇವೆಸಲ್ಲಿಸುತ್ತಿರುವರೋ ಅಥವಾ ಹಿಂದೆ 
ಸಲ್ಲಿಸಿದ್ದರೋ ಅಷ್ಟು ವರ್ಷಗಳು ಅಥವಾ 5 ವರ್ಷಗಳ ಅವಧಿ ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು. 

( ಋ ) ಅಭ್ಯರ್ಥಿಯು ವಿಧವೆಯಾಗಿದ್ದಲ್ಲಿ 10 ವರ್ಷಗಳು. 
( ಗು ) ಅಭ್ಯರ್ಥಿಯು ಜೀತ ಕಾರ್ಮಿಕನಾಗಿದ್ದ ಪಕ್ಷದಲ್ಲಿ 10 ವರ್ಷಗಳು. 
ಉಪ ಕಂಡಿಕೆ 6.2.( ಯ ) ರ ಮೇರೆಗೆ ವಯೋಮಿತಿ ಸಡಿಲಿಕೆಯನ್ನು ಕೋರುವ ಅಭ್ಯರ್ಥಿಯು ಸಕ್ಷಮ ಪ್ರಾಧಿಕಾರದಿಂದ ತಾನು ವಿಧವೆಯೆಂದು 

ರಾಗಿರುವುದಿಲ್ಲವೆಂಬ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡು ಆಯೋಗವು ಸೂಚಿಸಿದಾಗ ಇದರ ಮೂಲ ಪ್ರತಿಯನ್ನು 
ಪರಿಶೀಲನೆಗೆ ಹಾಜರುಪಡಿಸಬೇಕು ಹಾಗೂ ಉಪ ಕಂಡಿಕೆ 6 ( ಯು ) ಮೇರೆಗೆ ವಯೋಮಿತಿಯ ಸಡಿಲಿಕೆಯನ್ನು ಕೋರುವ ಅಭ್ಯರ್ಥಿಯು ಜೀತ 
ಕಾರ್ಮಿಕನಾಗಿದ್ದು , ಸದರಿ ಅಧಿನಿಯಮ ಅಥವಾ 1957ರ ಕರ್ನಾಟಕ ಜೀತ ಕಾರ್ಮಿಕ ಪದ್ಧತಿ ( ರದ್ದಿಯಾತಿ) ಆದೇಶದ ಮೇರೆಗೆ ಜೀತ ಸಾಲವನ್ನು 
ಸಂದಾಯ ಮಾಡುವ ಹೊಣೆಯಿಂದ ಬಿಡುಗಡೆಯಾಗಿದ್ದಾನೆಂದು ಪ್ರಮಾಣ ಪತ್ರವನ್ನು ಜಿಲ್ಲಾ ಮ್ಯಾಜಿಸ್ಟ್ರೇಟ್‌ರಿಂದ ಪಡೆದಿಟ್ಟುಕೊಂಡು ಆಯೋಗವು 
ಸೂಚಿಸಿದಾಗ ಇದರ ಮೂಲ ಪ್ರತಿಯನ್ನು ಪರಿಶೀಲನೆಗೆ ಹಾಜರುಪಡಿಸಬೇಕು. 

7. ಜಾತಿ / ಮೀಸಲಾತಿ ಪ್ರಮಾಣ ಪತ್ರಗಳು : 

ಮೀಸಲಾತಿ ಕೋರಬಯಸುವ ಅಭ್ಯರ್ಥಿಗಳು ಈ ಕೆಳಗೆ ನಮೂದಿಸಿರುವ ನಮೂನೆಗಳಲ್ಲಿಯೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು: 

ಅ) ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು:- ನಮೂನೆ * ಡಿ ” 
ಆ) ಪ್ರವರ್ಗ -1 ಕ್ಕೆ ಸೇರಿದ ಅಭ್ಯರ್ಥಿಗಳು:- ನಮೂನೆ ಇ 
ಇ) ಪ್ರವರ್ಗ - 2ಎ , 2ಬಿ, 3ಎ ಮತ್ತು 3ಬಿ ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು:- ನಮೂನೆ ಎಫ್ ” 

ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರವನ್ನು ಸಂಬಂಧಿತ 
ತಹಸೀಲ್ದಾರ್‌ರವರಿಂದ ಅಂದರೆ ತಹಶೀಲ್ದಾರ್‌ರವರ ಸಹಿ ಮತ್ತು ಮೊಹರು ಅಥವಾ ಬಾರ್ ಕೋಡ್, ಹಾಲೋಗ್ರಾಮ್ ಮತ್ತು ವಾಟರ್ ಮಾರ್ಕ್ನೊಂದಿಗೆ 
ಪಡೆದಿಟ್ಟುಕೊಂಡಿರತಕ್ಕದ್ದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ -1ರ ಮೀಸಲಾತಿ ಪ್ರಮಾಣ ಪತ್ರಗಳು ರದ್ದಾಗುವವರೆಗೂ 
ಚಾಲ್ತಿಯಲ್ಲಿರುವುದರಿಂದ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ನಿಗದಿಪಡಿಸಿದ ನಮೂನೆಯಲ್ಲಿ ಪಡೆದಿಟ್ಟುಕೊಂಡಿರತಕ್ಕದ್ದು. 
ಹಿಂದುಳಿದ ವರ್ಗಗಳ ಪ್ರವರ್ಗ - 2ಎ , ಪ್ರವರ್ಗ - 2ಬಿ, ಪ್ರವರ್ಗ -3ಎ ಮತ್ತು ಪ್ರವರ್ಗ - 3ಬಿ ವರ್ಗದ ಮೀಸಲಾತಿ ಪ್ರಮಾಣ ಪತ್ರಗಳು 5 ವರ್ಷ 

- ಪಡೆದಿರುವ ಪ್ರಮಾಣ ಪತ್ರವು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರಬೇಕು 
ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು 
ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು ರದ್ದುಪಡಿಸಿ ಅವರ ಅಭ್ಯರ್ಥಿತನವನ್ನು ಸಾಮಾನ್ಯ 
ಅರ್ಹತೆಯಡಿಯಲ್ಲಿ ಅರ್ಹರಾದಲ್ಲಿ ಮಾತ್ರ ಪರಿಗಣಿಸಲಾಗುವುದು. ಈ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ. 
ಈ ನಮೂನೆಗಳನ್ನು ಹೊರತುಪಡಿಸಿ ಇತರೆ ಯಾವುದೇ ನಮೂನೆಗಳಲ್ಲಿ ಪಡೆಯಲಾದ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 

8 . ಗ್ರಾಮೀಣ ಅಭ್ಯರ್ಥಿ: 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಸಂವ್ಯಶಾಇ 59 ಶಾಸನ 2000 ದಿನಾಂಕ 06 - 01 - 2001 ರನ್ವಯ ಗ್ರಾಮೀಣ ಮೀಸಲಾತಿಯಡಿ ಅರ್ಜಿ 
ಸಲ್ಲಿಸುವಂತಹ ಅಭ್ಯರ್ಥಿಗಳು ನಿಯಮಗಳ ರೀತ್ಯಾ 1 ರಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಮೀಸಲಾತಿಗೆ ಒಳಪಡುವ ಪ್ರದೇಶಗಳಲ್ಲಿ ವ್ಯಾಸಂಗ 
ಮಾಡಿ ಉತ್ತೀರ್ಣರಾದಲ್ಲಿ ಮಾತ್ರ ಈ ಮೀಸಲಾತಿಯನ್ನು ಪಡೆಯಲು ಅರ್ಹರು. ಗ್ರಾಮೀಣ ಅಭ್ಯರ್ಥಿ ಗಳಿಗೆಂದು ಮೀಸಲಿರಿಸಿದ ಹುದ್ದೆಗಳಿಗೆ ಅರ್ಜಿ 
ಸಲ್ಲಿಸುವ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 08 ಸೆನೆನಿ 2001 ದಿನಾಂಕ 13 - 02 - 2001 ರನ್ವಯ ನಮೂನೆ- 2ನ್ನು 
ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ / ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೇಲುರುಜುವಿನೊಂದಿಗೆ ಹಾಗೂ ಈ ಪ್ರಮಾಣ ಪತ್ರವಲ್ಲದೇ 
ಮೇಲುಸ್ಥರಕ್ಕೆ ಸೇರಿಲ್ಲದಿರುವ ಬಗ್ಗೆ ನಮೂನೆ-1ರಲ್ಲಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಂಬಂಧಿತ ತಹಶೀಲ್ದಾರ್‌ರವರಿಂದ ನಿಗದಿಪಡಿಸಿದ ಕೊನೆಯ 
ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರ ತಕ್ಕದ್ದು. ಅಂತೆಯೇ ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1, ಪ್ರವರ್ಗ 
2ಎ, 2ಬಿ , 3ಎ, 3ಬಿ ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು ಕಡ್ಡಾಯವಾಗಿ ಗ್ರಾಮೀಣ ಮೀಸಲಾತಿಯ ಪ್ರಮಾಣ ಪತ್ರವನ್ನು ನಮೂನೆ- 2ರಲ್ಲಿ ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ / ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೇಲು ರುಜು ಪಡೆದಿಟ್ಟುಕೊಂಡಿರತಕ್ಕದ್ದು . 
ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು 


ಭಾಗ ೫ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಡಿಸೆಂಬರ್ ೧೦ , ೨೦೧೫ 


೨೮೧೯ 


ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು, ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಇದೇ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು 
ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಗ್ರಾಮೀಣ ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು. ( ಅಭ್ಯರ್ಥಿಗಳ ನೇರ 
ಮೀಸಲಾತಿ ಪ್ರಮಾಣ ಪತ್ರಗಳು ತಿರಸ್ಕತಗೊಂಡಲ್ಲಿ ಅಂತಹವರು ಗ್ರಾಮೀಣ ಮೀಸಲಾತಿಗೆ ಸಹ ಅನರ್ಹರಾಗುತ್ತಾರೆ. ( ಈ ಪ್ರಮಾಣ ಪತ್ರಗಳ 
ನಮೂನೆಗಳನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ). 

9. ಕನ್ನಡ ಮಾಧ್ಯಮ ಅಭ್ಯರ್ಥಿ 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಸಿಆಸುಇ 71 ಸೆನೆನಿ 2001 ದಿನಾಂಕ 24 -10 - 2002 ರನ್ವಯ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆಂದು 
ಮೀಸಲಿರಿಸಿದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ 
ಮಾಡಿರುವ ಬಗ್ಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಹಾಗೂ ಮೊಹರಿನೊಂದಿಗೆ ಪ್ರಮಾಣ ಪತ್ರವನ್ನು ನಿಗದಿಪಡಿಸಿದ ಕೊನೆಯ 
ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು ಹಾಗೂ ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಇದೇ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು 
ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಕ. ಮಾ . ಅ . ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು. ( ಈ ಪ್ರಮಾಣ ಪತ್ರದ 
ನಮೂನೆಯನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ). 

10. ಅಂಗವಿಕಲ ಅಭ್ಯರ್ಥಿ 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್ 50 ಎಸ್‌ಆರ್‌ಆರ್ 2000 ದಿನಾಂಕ 03 - 09 - 2005 ರಲ್ಲಿ ರಾಜ್ಯ ಸಿವಿಲ್ ಸೇವೆಗಳ ಸಮೂಹ - 
ಎ ಮತ್ತು ಬಿ ಗುಂಪಿನ ಹುದ್ದೆಗಳಿಗೆ ಶೇಕಡ 3 ರಷ್ಟು ಅಂಗವಿಕಲರಿಗೆ ಮೀಸಲಾತಿ ಕಲ್ಪಿಸಿದ್ದು, ಇದರನ್ವಯ ಶೇಕಡ 40 ಕ್ಕಿಂತ ಕಡಿಮೆ ಇಲ್ಲದಂತಹ 
ಅಂಗವಿಕಲತೆಯುಳ್ಳ ಅಭ್ಯರ್ಥಿಗಳು ಮಾತ್ರ ಈ ಮೀಸಲಾತಿಯನ್ನು ಕೋರಲು ಅರ್ಹರು. ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ ಸಿಆಸುಇ 115 ಸೆನೆನಿ 2005 
ದಿನಾಂಕ 19 - 11 - 2005ರಲ್ಲಿ ನಿಗದಿಪಡಿಸಿರುವ ನಮೂನೆಯಲ್ಲಿ ಅಂಗವಿಕಲತೆ ಬಗ್ಗೆ ಸರ್ಕಾರದ ಆದೇಶ ಸಂಖ್ಯೆ: ಮಮಇ 65 ಪಿಹೆಚ್ ಪಿ 2010 ದಿನಾಂಕ 
18 - 02 -2011ರಂತೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿಯ ವೈದ್ಯಕೀಯ ಪ್ರಾಧಿಕಾರ/ತಾಲ್ಲೂಕು ಮಟ್ಟದ ವೈದ್ಯಕೀಯ ಪ್ರಾಧಿಕಾರ/ ಜಿಲ್ಲಾ ಮಟ್ಟದ ವೈದ್ಯಕೀಯ 
ಪ್ರಾಧಿಕಾರ/ ಬೆಂಗಳೂರು ವೈದ್ಯಕೀಯ ಪ್ರಾಧಿಕಾರ ಇವರಿಂದ ಪ್ರಮಾಣ ಪತ್ರವನ್ನು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು . 
ಮೂಲ ದಾಖಲಾತಿಗಳ ಪರಿಶೀಲನೆಗೆ ಅರ್ಹರಾದಾಗ ಈ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು , ತಪ್ಪಿದಲ್ಲಿ 
ಅಂತಹ ಅಭ್ಯರ್ಥಿಗಳ ಅಂಗವಿಕಲ ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು. ಇತರೆ ಯಾವುದೇ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ 
ಪಡೆಯಲಾಗಿರುವ ಪ್ರಮಾಣ ಪತ್ರಗಳನ್ನು / ಗುರುತಿನ ಚೀಟಿಯ ಪ್ರತಿಗಳನ್ನು ಪರಿಗಣಿಸಲು ಬರುವುದಿಲ್ಲ. ( ಈ ಪ್ರಮಾಣ ಪತ್ರದ ನಮೂನೆಯನ್ನು 
ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ). 

11 . ಅನುಚ್ಛೇದ 371 ( ಜೆ) ರಂತೆ ಹೈದರಾಬಾದ್ – ಕರ್ನಾಟಕ ಪ್ರದೇಶಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮೀಸಲಾತಿ 

ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ( ಅರ್ಹತಾ ಪ್ರಮಾಣ ಪತ್ರಗಳ ನೀಡಿಕೆ) 
ನಿಯಮಗಳು 2013ಕ್ಕೆ ಸಂಬಂಧಿಸಿದಂತೆ ನೇರ ನೇಮಕಾತಿಯಲ್ಲಿ ಸ್ಥಳೀಯ ವ್ಯಕ್ತಿಯೆಂಬ ಮೀಸಲಾತಿಯನ್ನು ಕೋರುವ ಅನುಬಂಧ - ಎ ಯಲ್ಲಿರುವ 
ನಮೂನೆಯಲ್ಲಿಯೇ ಅರ್ಹತಾ ಪ್ರಮಾಣ ಪತ್ರವನ್ನು ಸಕ್ಷಮ ಪ್ರಾಧಿಕಾರವಾದ ಸಂಬಂಧಪಟ್ಟ ಉಪ ವಿಭಾಗದ ಸಹಾಯಕ ಆಯುಕ್ತರಿಂದ ನಿಗದಿಪಡಿಸಿದ 
ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಳ್ಳತಕ್ಕದ್ದು. ಮೂಲ ದಾಖಲಾತಿಗಳ ಪರಿಶೀಲನಾ ಸಮಯದಲ್ಲಿ ಈ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು 
ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು, ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು ರದ್ದುಪಡಿಸಿ ಅವರ ಅಭ್ಯರ್ಥಿತನವನ್ನು ಸದರಿ 
ಮೀಸಲಾತಿಯಡಿ ಪರಿಗಣಿಸಲಾಗುವುದಿಲ್ಲ. ಈ ಪ್ರಮಾಣ ಪತ್ರದ ನಮೂನೆಯನ್ನು ಈ ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ. ಈ ನಮೂನೆಯನ್ನು 
ಹೊರತುಪಡಿಸಿ ಇತರೆ ಯಾವುದೇ ನಮೂನೆಗಳಲ್ಲಿ ಪಡೆಯಲಾದ ಅರ್ಹತಾ ಪ್ರಮಾಣ ಪತ್ರವನ್ನು ತಿರಸ್ಕರಿಸಲಾಗುವುದು . ಹೈದ್ರಾಬಾದ್ - ಕರ್ನಾಟಕ 
ಪ್ರದೇಶಕ್ಕೆ ಸೇರಿದ ಅಭ್ಯರ್ಥಿಗಳು ರಾಜ್ಯ ವೃಂದಕ್ಕೆ ಸೇರಿದ ಹುದ್ದೆಗಳಿಗೂ ಅರ್ಹತೆ ಇದ್ದಲ್ಲಿ ಪರಿಗಣಿಸಲಾಗುವುದು. ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ 
ಸೇರಿದ ಅಭ್ಯರ್ಥಿಗಳು ಸ್ಥಳೀಯ ವೃಂದ ಹಾಗೂ ಮಿಕ್ಕುಳಿದ ವೃಂದಗಳಲ್ಲಿ ಒಂದೇ ಹುದ್ದೆಯ ಆಯ್ಕೆಗೆ ಅರ್ಹತೆ ಹೊಂದಿದಲ್ಲಿ, ಯಾವ ವೃಂದದ ಆಯ್ಕೆ 
ಬಯಸುವರೆಂಬ ಮಾಹಿತಿಯನ್ನು ಅರ್ಜಿಯಲ್ಲಿ ನಮೂದಿಸತಕ್ಕದ್ದು. 

12 . ಸರ್ಕಾರಿ ಸೇವೆಯಲ್ಲಿರುವ ನೌಕರರಿಗೆ ಹೈದರಾಬಾದ್ - ಕರ್ನಾಟಕ ಮೀಸಲಾತಿ: 

ಸರ್ಕಾರಿ ಸೇವೆಯಲ್ಲಿರುವ ನೌಕರರು ದಿನಾಂಕ 29 - 01- 2014 ರಂದು ಹೊರಡಿಸಲಾದ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್ 43 ಹೆಚ್‌ಕೆಸಿ 
2013 ರಲ್ಲಿನ ಅನುಬಂಧ- ಎ ನಲ್ಲಿ ಇರುವಂತೆ ತಮ್ಮ ಸೇವಾ ಪುಸ್ತಕದಲ್ಲಿ ದಿನಾಂಕ 01 - 01 - 2013 ಕ್ಕಿಂತ ಮುಂಚಿನ ನಮೂದಿನಲ್ಲಿ ಅವರ ಸ್ವಂತ ಊರು 
ಅಥವಾ ಸ್ಥಳಕ್ಕೆ ಸಂಬಂಧಿಸಿದಂತೆ ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಜಿಲ್ಲೆಗಳಾದ ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು 
ಯಾದಗಿರಿ ಕಂದಾಯ ಜಿಲ್ಲೆಯ ಅಡಿಯಲ್ಲಿ ಬರುವಂತಹ ಪ್ರದೇಶದ ನಮೂದು ಇದ್ದ ಪಕ್ಷದಲ್ಲಿ, ಅಂತಹ ಅಭ್ಯರ್ಥಿಗಳು ಕಛೇರಿ ಮುಖ್ಯಸ್ಥರಿಂದ 
ದಿ: 29 - 01- 2014ರ ಅಧಿಸೂಚನೆ -1 ರಲ್ಲಿನ ನಿಯಮ 5(2 ) ರಲ್ಲಿ ನೀಡಲಾದ ಸ್ವಗ್ರಾಮ ಪ್ರಮಾಣ ಪತ್ರವನ್ನು ಆಧರಿಸಿ ಅಂತಹವರ ಅರ್ಜಿಯನ್ನು ಸ್ಥಳೀಯ 
ವೃಂದದಲ್ಲಿ ಲಭ್ಯವಿರುವ ಹುದ್ದೆಗೆದುರಾಗಿ ಪರಿಗಣಿಸಲಾಗುವುದು. ಈ ಪ್ರಮಾಣ ಪತ್ರದ ನಮೂನೆಯನ್ನು ಅನುಬಂಧ - ಎ ರಲ್ಲಿ ಈ ಅಧಿಸೂಚನೆಯ 
ಕೊನೆಯಲ್ಲಿ ತೋರಿಸಲಾಗಿದೆ. ಈ ನಮೂನೆಯನ್ನು ಹೊರತುಪಡಿಸಿ ಇತರೆ ಯಾವುದೇ ನಮೂನೆಗಳಲ್ಲಿ ಪಡೆಯಲಾದ ಪ್ರಮಾಣ ಪತ್ರವನ್ನು 
ತಿರಸ್ಕರಿಸಲಾಗುವುದು. 

- 13 ( ಎ) ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ / ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬೆಂಗಳೂರು / ಮೈಸೂರು/ ಧಾರವಾಡ / ಕಲಬುರಗಿ, ವಿಭಾಗೀಯ | 
ಶಿವಮೊಗ್ಗ ಜಿಲ್ಲಾ ಕೇಂದ್ರಗಳಲ್ಲಿ ಅಥವಾ ಆಯೋಗವು ನಿಗದಿಪಡಿಸಿರುವ ಇತರೆ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು. ಅಭ್ಯರ್ಥಿಗಳು ಅರ್ಜಿ 
ನಮೂನೆಯಲ್ಲಿ ಅವರು ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಳ್ಳಲು ಇಚ್ಚಿಸುವ ಪರೀಕ್ಷಾ ಕೇಂದ್ರವನ್ನು ನಮೂದಿಸತಕ್ಕದ್ದು. ಪರೀಕ್ಷಾ ಕೇಂದ್ರವನ್ನು 
ನಿಗದಿಪಡಿಸುವುದು ಆಯೋಗದ ಅಂತಿಮ ತೀರ್ಮಾನವಾಗಿರುತ್ತದೆ. 


೨೮೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


ಭಾಗ ೫ 


( ಬಿ) ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ | ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಾತ್ತೂರ್ವಿಕವಾಗಿ 2016ನೇ ಜನವರಿ | ಫೆಬ್ರವರಿ ತಿಂಗಳಿನಲ್ಲಿ 
ನಡೆಸಲಾಗುವುದು. ಪರೀಕ್ಷಾ ವೇಳಾಪಟ್ಟಿಯನ್ನು ಆಯೋಗದ ಅಂತರ್ಜಾಲ "http://kpsc. kar. nic . in / notification ” ನಲ್ಲಿ ಮುಂದೆ 
ಪ್ರಕಟಿಸಲಾಗುವುದು. 

ಪರೀಕ್ಷೆಗೆ ಪ್ರವೇಶ ಪತ್ರಗಳನ್ನು ಅಭ್ಯರ್ಥಿಗಳಿಗೆ ವೆಬ್‌ಸೈಟ್ ಮೂಲಕ ಡೌನ್‌ಲೋಡ್ ಮಾಡಿಕೊಳ್ಳಲು ಪತ್ರಿಕೆಗಳಲ್ಲಿ ಪ್ರಕಟಣೆಯ ಮೂಲಕ 
ತಿಳಿಸಲಾಗುವುದು ಹಾಗೂ ಈ ಬಗ್ಗೆ ಮಾಹಿತಿಯನ್ನು ಆಯೋಗದ ವೆಬ್‌ಸೈಟ್‌ನಲ್ಲಿಯೂ ಬಿತ್ತರಿಸಲಾಗುವುದು. ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪತ್ರಗಳನ್ನು 
ಡೌನ್‌ಲೋಡ್ ಮಾಡಿಕೊಂಡು ಪರೀಕ್ಷಾ ಕೇಂದ್ರಗಳಿಗೆ ಹೋಗಬೇಕು. ಪ್ರವೇಶ ಪತ್ರ ಇಲ್ಲದಂತಹ ಅಭ್ಯರ್ಥಿಗಳಿಗೆ ಪರೀಕ್ಷಾ ಕೇಂದ್ರವನ್ನು ಪ್ರವೇಶಿಸಲು 
ಅನುಮತಿಸಲಾಗುವುದಿಲ್ಲ. 

( ಬಿ) ಆಯಾ ಹುದ್ದೆಗಳಿಗೆ ಸಂದರ್ಶನ ದಿನಾಂಕ ನಿಗದಿಪಡಿಸಿದಾಗ ಅರ್ಹ ಅಭ್ಯರ್ಥಿಗಳಿಗೆ ಸಂದರ್ಶನ ಪತ್ರಗಳನ್ನು Speed Post ಮುಖಾಂತರ 
ಕಳುಹಿಸಿ ಅರ್ಹತಾ ಪಟ್ಟಿಯನ್ನು ಆಯೋಗದ ಜಾಲ ತಾಣ ( Web Site) ದಲ್ಲಿ ಬಿತ್ತರಿಸಲಾಗುವುದು . ಈ ಬಗ್ಗೆ ಮಾಹಿತಿಯನ್ನು ಪತ್ರಿಕೆಗಳಲ್ಲಿ ಪತ್ರಿಕಾ 
ಟಿಪ್ಪಣಿಯ ಮೂಲಕ ತಿಳಿಸಲಾಗುವುದು . ಅರ್ಹ ಅಭ್ಯರ್ಥಿಗಳಿಗೆ ಸಂದರ್ಶನ ಪತ್ರ ಸ್ವೀಕೃತವಾಗದಿದ್ದಲ್ಲಿ ಆಯೋಗವನ್ನು ಸಂಪರ್ಕಿಸಬಹುದು. 
14. ಆಯೋಗದೊಡನೆ ಪತ್ರ ವ್ಯವಹಾರ: 

ಆಯೋಗವು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸುವುದಿಲ್ಲ . ಆದುದರಿಂದ, ಅಭ್ಯರ್ಥಿಗಳು ಅರ್ಜಿ ಭರ್ತಿ ಮಾಡುವಾಗ 
ಜಾಗರೂಕತೆಯಿಂದ ಭರ್ತಿ ಮಾಡತಕ್ಕದ್ದು. 

ಸಂದರ್ಶನಕ್ಕೆ ಅನುಮತಿಸಲಾದ ಅರ್ಹರಾದ ಅಭ್ಯರ್ಥಿಗಳಿಗೆ ಸೂಚನಾ ಪತ್ರಗಳು ತಲುಪದಿದ್ದಲ್ಲಿ ಸಂದರ್ಶನ ಮೂಲ ದಾಖಲಾತಿಯ 
ಪರಿಶೀಲನೆಗೆ ಸೂಚನಾ ಪತ್ರದ ನಕಲನ್ನು ನೀಡಲಾಗುವುದು. ವಿಳಾಸ ಬದಲಾವಣೆ ಇದ್ದಲ್ಲಿ ಮಾತ್ರ ಅಭ್ಯರ್ಥಿಗಳು ಲಿಖಿತ ಮೂಲಕ ಆಯೋಗದ ಗಮನಕ್ಕೆ 
ತರತಕ್ಕದ್ದು. ಈ ವಿಳಾಸ ಬದಲಾವಣೆಯನ್ನು ಪರಿಗಣಿಸಲು ಆಯೋಗವು ಪ್ರಯತ್ನಿಸುವುದು. ಆದಾಗ್ಯೂ ಈ ವಿಚಾರದಲ್ಲಿ ಆಯೋಗವು ಯಾವುದೇ 
ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದಿಲ್ಲ. ಈ ಬಗ್ಗೆ ಅಭ್ಯರ್ಥಿಗಳು ಎಚ್ಚರ ವಹಿಸತಕ್ಕದ್ದು. ಅಭ್ಯರ್ಥಿಗಳು ಆಯೋಗದೊಡನೆ ಸಂಪರ್ಕಿಸಲೇಬೇಕಾದ 
ಸಂದರ್ಭದಲ್ಲಿ ತಮ್ಮ ಮನವಿಯಲ್ಲಿ ಕೆಳಕಂಡ ಮಾಹಿತಿಗಳು ಒಳಗೊಂಡಿರಬೇಕು: 

(1) ಹುದ್ದೆಯ / ವಿಷಯದ ಹೆಸರು 
( ii) ಅಭ್ಯರ್ಥಿಯ ಪೂರ್ಣ ಹೆಸರು (ಬಿಡಿ ಅಕ್ಷರಗಳಲ್ಲಿ) 
(iii) ಅರ್ಜಿಯಲ್ಲಿ ನಮೂದಿಸಿರುವ ಅಂಚೆ ವಿಳಾಸ 
_ 15. ಪ್ರಾಮುಖ್ಯವಾದ ಸೂಚನೆಗಳು: 

ಅಭ್ಯರ್ಥಿಯ ಇತ್ತೀಚಿನ ಪಾಸ್‌ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಒಂದು ಹಾಳೆಯ ಮೇಲಿಟ್ಟು ಅದರ ಕೆಳಗೆ ಕಪ್ಪು ಶಾಹಿಯ ಸ್ಕೆಚ್ / ಮಾರ್ಕರ್ 
ಪೆನ್‌ಲ್ಲಿ ಸಹಿಯನ್ನು ಸ್ಕ್ಯಾನ್ ಮಾಡಿ ಅರ್ಜಿಗೆ UPLOAD ಮಾಡಬೇಕು. ಭಾವಚಿತ್ರ ಹಾಗೂ ಸಹಿಯನ್ನು UPLOAD ಮಾಡದ ಅರ್ಜಿಗಳು 
ತಿರಸ್ಕತಗೊಳ್ಳುತ್ತದೆ. ಈ ಕೆಳಕಂಡ ಪ್ರಮಾಣ ಪತ್ರಗಳನ್ನು ನಿಗದಿತ ನಮೂನೆಯಲ್ಲಿ ON LINE ಮೂಲಕ ಅರ್ಜಿ ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ 
ದಿನಾಂಕದೊಳಗೆ ಸಂಬಂಧಪಟ್ಟ ಪ್ರಾಧಿಕಾರಿಗಳಿಂದ ಪಡೆದಿಟ್ಟುಕೊಂಡಿರತಕ್ಕದ್ದು ಹಾಗೂ ಸಂದರ್ಶನಕ್ಕೆ / ಮೂಲ ದಾಖಲಾತಿಯ ಪರಿಶೀಲನೆಗೆ 
ಅರ್ಹರಾದಾಗ ಆ ಸಮಯದಲ್ಲಿ ಅದೇ ಮೀಸಲಾತಿ ಪ್ರಮಾಣ ಪತ್ರದ ಹಾಗೂ ಇತರೇ ಪ್ರಮಾಣ ಪತ್ರಗಳ ಮೂಲ ಪ್ರತಿಯನ್ನು ಪರಿಶೀಲನೆಗೆ 
ಹಾಜರುಪಡಿಸಬೇಕು. ಇತರೆ ನಮೂನೆಗಳಲ್ಲಿ ಅಥವಾ ಅರ್ಜಿ ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ನಂತರ ಪಡೆದ ಯಾವುದೇ ಪ್ರಮಾಣ 
ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ. ತಪ್ಪಿದ್ದಲ್ಲಿ ಇವರ ಮೀಸಲಾತಿಯನ್ನು ತಿರಸ್ಕರಿಸಲಾಗುವುದು / ಅಭ್ಯರ್ಥಿತ್ವವನ್ನು ಅನರ್ಹಗೊಳಿಸಲಾಗುವುದು. 
1) ಹುದ್ದೆಗೆ ನಿಗದಿಪಡಿಸಿದ ಶುಲ್ಕವನ್ನು ಅಂಚೆ ಕಛೇರಿಯಲ್ಲಿ ಪಾವತಿಸಿದ ಚಲನ್/ವಿವರದ ಪ್ರತಿ. 

ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯ ಎಲ್ಲಾ ವರ್ಷಗಳ /ಸೆಮಿಸ್ಟರ್‌ಗಳ ಅಂಕಪಟ್ಟಿಗಳು ಹಾಗೂ 
ಘಟಿಕೋತ್ಸವದ ಪ್ರಮಾಣ ಪತ್ರಗಳು /ಪಿಡಿಸಿ/ ಗ್ರೇಡ್‌ನ್ನು ಶೇಕಡವಾರು ಅಂಕಗಳಿಗೆ ಪರಿವರ್ತಿಸಿದ ವಿಶ್ವವಿದ್ಯಾಲಯದಿಂದ ಪಡೆದ 

ಪ್ರಮಾಣ ಪತ್ರ 
3) ಜನ್ಮ ದಿನಾಂಕವನ್ನು ನಮೂದಿಸಿರುವ ಎಸ್.ಎಸ್.ಎಲ್. ಸಿ. ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪತ್ರ / ಶಾಲೆಯ ವರ್ಗಾವಣೆ 

ಪ್ರಮಾಣ ಪತ್ರ / ಜನನ ದಿನಾಂಕವನ್ನು ತೋರಿಸುವ ಸಂಚಿತ ದಾಖಲೆಯ ಉದ್ದತ ಭಾಗ. 
4) ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಪ್ರಮಾಣ ಪತ್ರ ಮತ್ತು ಪಿಂಚಣಿ / ಗ್ರಾಚ್ಯುಟಿ ಪಡೆಯುತ್ತಿರುವ ಪ್ರಮಾಣ ಪತ್ರ / ಮಾಜಿ ಸೈನಿಕ 

ಅವಲಂಬಿತರಾಗಿದ್ದಲ್ಲಿ, ಮಾಜಿ ಸೈನಿಕರು ಸೇವೆಯಲ್ಲಿರುವಾಗ ಮೃತಪಟ್ಟಿದ್ದಲ್ಲಿ ಅಥವಾ ಖಾಯಂ ಆಗಿ ಗಾಯಗೊಂಡಿರುವ ಪ್ರಮಾಣ ಪತ್ರ 

( ಮಾಜಿ ಸೈನಿಕ ಮೀಸಲಾತಿ ಕೋರಿದ್ದಲ್ಲಿ) 
5) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1, ಪ್ರವರ್ಗ - 2ಎ , ಪ್ರವರ್ಗ -2ಬಿ, ಪ್ರವರ್ಗ -3ಎ ಮತ್ತು ಪ್ರವರ್ಗ -3ಬಿ 

ಮೀಸಲಾತಿ ಪ್ರಮಾಣ ಪತ್ರಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ ನಮೂನೆಗಳಲ್ಲಿ (ಮೀಸಲಾತಿ ಕೋರಿದ್ದಲ್ಲಿ) 
ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ನಮೂನೆ- 1 ಮತ್ತು 2ರಲ್ಲಿ ( ಸಾಮಾನ್ಯ ಅರ್ಹತೆ / ಗ್ರಾಮೀಣ ಮೀಸಲಾತಿ 
ಕೋರಿದ ಅಭ್ಯರ್ಥಿಗಳು) ( ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡ/ ಪ್ರವರ್ಗ - 1/ ಪ್ರವರ್ಗ -2ಎ / ಪ್ರವರ್ಗ - 2ಬಿ/ 
ಪ್ರವರ್ಗ - 3ಎ / ಪ್ರವರ್ಗ - 3ಬಿ ಮೀಸಲಾತಿಯೊಂದಿಗೆ ಗ್ರಾಮೀಣ ಮೀಸಲಾತಿ ಕೋರಿದ ಅಭ್ಯರ್ಥಿಗಳು 

ನಮೂನೆ- 2 ರಲ್ಲಿ ಮಾತ್ರ.) | 
7) ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ (ಮೀಸಲಾತಿ ಕೋರಿದ್ದಲ್ಲಿ) 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


೨೮೨೧ 


8) ಅಂಗವಿಕಲ ಮೀಸಲಾತಿ ಪ್ರಮಾಣ ಪತ್ರ ( ಮೀಸಲಾತಿ ಕೋರಿದ್ದಲ್ಲಿ) 
9) ಸೇವಾನುಭವ ಪ್ರಮಾಣ ಪತ್ರಗಳು ( ನಿಗದಿಪಡಿಸಿದಲ್ಲಿ) 
10) ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳ ಮೀಸಲಾತಿಗೆ ಸಂಬಂಧಿಸಿದ ಅರ್ಹತಾ ಪ್ರಮಾಣ ಪತ್ರ 

(ಮೀಸಲಾತಿ ಕೋರಿದ್ದಲ್ಲಿ) 
11) ಸ್ವಗ್ರಾಮ ಪ್ರಮಾಣ ಪತ್ರ ( ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಹೈದರಾಬಾದ್ -ಕರ್ನಾಟಕ ಮೀಸಲಾತಿ 

ಕೋರಿದ್ದಲ್ಲಿ) 
16 . ವಿಶೇಷ ಸೂಚನೆಗಳು: 
(1) ON LINE ಮೂಲಕ ಅರ್ಜಿ ಸಲ್ಲಿಸುವಾಗ ಎಲ್ಲಾ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿರುವ ಬಗ್ಗೆ ಖಚಿತಪಡಿಸಿಕೊಂಡು ನಂತರ 

ಅದರ ಒಂದು ಪ್ರತಿಯನ್ನು ಡೌನ್‌ಲೋಡ್ ಮಾಡಿಕೊಂಡು ಮತ್ತು ಶುಲ್ಕ ಪಾವತಿಯ ಚಲನ್ ಅನ್ನು ನೇಮಕಾತಿ ಪ್ರಕ್ರಿಯೆ 
ಮುಗಿಯುವವರೆಗೂ ಭದ್ರವಾಗಿ ತೆಗೆದಿಟ್ಟುಕೊಂಡಿರತಕ್ಕದ್ದು. 
ಈಗಾಗಲೇ ಸೇವೆಯಲ್ಲಿರುವ / ಸೇವೆ ಸಲ್ಲಿಸಿದ ಅಭ್ಯರ್ಥಿಗಳು ಅವರುಗಳ ನೇಮಕಾತಿ ಪ್ರಾಧಿಕಾರಿಗಳಿಂದ ನಿಗದಿತ 
ನಮೂನೆಯಲ್ಲಿ ಅನುಮತಿಯನ್ನು / ಸೇವಾ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು ಹಾಗೂ ಸೇವಾ 
ವಿವರಗಳನ್ನು ಅರ್ಜಿಯಲ್ಲಿ ನಮೂದಿಸತಕ್ಕದ್ದು. ಸಂದರ್ಶನದ / ಮೂಲ ದಾಖಲಾತಿಯ ಪರಿಶೀಲನೆಯ 
ಸಮಯದಲ್ಲಿ ಮೂಲನಿರಾಕ್ಷೇಪಣೆ / ಸೇವಾ ಪ್ರಮಾಣ ಪತ್ರವನ್ನು ಹಾಜರುಪಡಿಸತಕ್ಕದ್ದು ತಪ್ಪಿದ್ದಲ್ಲಿ 

ಅನರ್ಹಗೊಳಿಸಲಾಗುವುದು. 
(3) ಶುಲ್ಕ ಪಾವತಿಸಲು ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನಾಂಕದ 

ಮಾರನೆಯ ಕೆಲಸದ ದಿನವು ಕೊನೆಯ ದಿನಾಂಕವಾಗುವುದು. 
17. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆಗಳು : 
ಕೇಂದ್ರ ಕಛೇರಿಯ ಮಾಹಿತಿ ಕೇಂದ್ರ - 080 -30574957 080 - 30574901 

080 - 22343137 080 - 22343139 


080 - 30574917 


080 - 30574938 


080 - 30574940 


ಪ್ರಾಂತೀಯ ಕಛೇರಿ ಮೈಸೂರು 

0821 - 2545956 
ಪ್ರಾಂತೀಯ ಕಛೇರಿ ಬೆಳಗಾವಿ 

0831 - 2475345 
ಪ್ರಾಂತೀಯ ಕಛೇರಿ ಕಲಬುರಗಿ, 

08472 - 227944 
ಪ್ರಾಂತೀಯ ಕಛೇರಿ ಶಿವಮೊಗ್ಗ : 08182-228099 

18 . ದುರ್ನಡತೆ:- ಒಬ್ಬ ಅಭ್ಯರ್ಥಿಯು ನಕಲಿ ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ ತಿದ್ದಲಾದ ದಸ್ತಾವೇಜುಗಳನ್ನು 
ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ 
ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಷೆಯಲ್ಲಿ / ಸಂದರ್ಶನದಲ್ಲಿ ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಅನುಸರಿಸಲು 
ಪ್ರಯತ್ನಿಸಿರುವನೆಂದು ಅಥವಾ ಅವರ ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು, 
ಕಂಡುಬಂದಲ್ಲಿ ಅವನು /ಅವಳು ಸ್ವತ: ಕ್ರಿಮಿನಲ್ ವ್ಯವಹರಣೆಗಳಿಗೆ ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದಲ್ಲದೆ; ಹುದ್ದೆಯ ಸಂದರ್ಶನದಿಂದ / ಆಯ್ಕೆಯಿಂದ 
ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗುವುದು. 

ಕಾರ್ಯದರ್ಶಿ , 
ಕರ್ನಾಟಕ ಲೋಕ ಸೇವಾ ಆಯೋಗ, ಬೆಂಗಳೂರು 


( ಪ. ಜಾ / ಪ. ಪಂ ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ - ಡಿ 

( ನಿಯಮ 3ಎ ( 2) ( 3) ನೋಡಿ) 
ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟುಗಳಿಗೆ ( ಪ. ಜಾ / ಪ. ಪಂ ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ 

ಪ್ರಮಾಣ ಪತ್ರಗಳ ನಮೂನೆ 

ಪ್ರಮಾಣ ಪತ್ರ 
ರಾಜ್ಯದ / ಕೇಂದ್ರಾಡಳಿತ ಪ್ರದೇಶದ * 

........ ಜಿಲ್ಲೆಯ / ವಿಭಾಗದ 
....... ಗ್ರಾಮ / ಪಟ್ಟಣದ * ನಿವಾಸಿಯಾದ ಶ್ರೀ / ಶ್ರೀಮತಿ ........... .............. ಎಂಬುವವರ ಮಗ / ಮಗಳಾದ ಶ್ರೀ | 


........ 


೨೮೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


ಭಾಗ ೫ 


ಶ್ರೀಮತಿ 

........ ಇವರು ಅನುಸೂಚಿತ ಜಾತಿ/ ಅನುಸೂಚಿತ ಬುಡಕಟ್ಟು * ಎಂದು ಮಾನ್ಯ ಮಾಡಲಾಗಿರುವ ಜಾತಿ / ಬುಡಕಟ್ಟಿಗೆ * 
ಸೇರಿರುತ್ತಾರೆಂದು ಪ್ರಮಾಣಿಕರಿಸಿದೆ. 

ಸಂವಿಧಾನ ( ಅನುಸೂಚಿತ ಜಾತಿಗಳು ) ಆದೇಶ, 1950 


ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು) ಆದೇಶ, 1950 
ಸಂವಿಧಾನ ( ಅನುಸೂಚಿತ ಜಾತಿ) (ಕೇಂದ್ರಾಡಳಿತ ಪ್ರದೇಶಗಳು ) ಆದೇಶ, 1950 

ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1951 
( ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಪಟ್ಟಿ ( ಮಾರ್ಪಾಡು) ಆದೇಶ 1956, ಮುಂಬಯಿ ತಾಜ್ಯ ಪುನರ್ ರಚನಾ ಅಧಿನಿಯಮ , 1960, 
ಪಂಜಾಬ್ ರಾಜ್ಯ ಪುನರ್ ರಚನಾ ಅಧಿನಿಯಮ, 1966, ಹಿಮಾಚಲ ಪ್ರದೇಶ ರಾಜ್ಯ ಅಧಿನಿಯಮ, 1970 ಮತ್ತು ಈಶಾನ್ಯ ಪ್ರದೇಶಗಳ ( ಪುನರ್ ರಚನಾ 
ಅಧಿನಿಯಮ, 1971ರ ಮೂಲ ತಿದ್ದುಪಡಿಯಾದಂತೆ) 

ಸಂವಿಧಾನ 
ಸಂವಿಧಾನ (ಜಮ್ಮು ಮತ್ತು ಕಾಶ್ಮೀರ) ಅನುಸೂಚಿತ ಜಾತಿಗಳ ಆದೇಶ, 1956 
ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ( ತಿದ್ದುಪಡಿ) ಅಧಿನಿಯಮ, 1976ರ ಮೂಲಕ ತಿದ್ದುಪಡಿಯಾದಂತೆ 
ಸಂವಿಧಾನ ( ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ) ಅನುಸೂಚಿತ ಬುಡಕಟ್ಟುಗಳ ಆದೇಶ, 1959. 
ಸಂವಿಧಾನ ( ದಾದರ್‌ ಮತ್ತು ನಾಗರಹವೇಲಿ) ಅನುಸೂಚಿತ ಜಾತಿಗಳ ಆದೇಶ 1962 
ಸಂವಿಧಾನ ( ಪಾಂಡಿಚೇರಿ) ಅನುಸೂಚಿತ ಜಾತಿಗಳ ಆದೇಶ, 1964 
ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳ ) (ಉತ್ತರ ಪ್ರದೇಶ) ಆದೇಶ, 1967 
ಸಂವಿಧಾನ (ಗೋವಾ, ದಮನ್ ಮತ್ತು ದೀವ್) ಅನುಸೂಚಿತ ಜಾತಿ/ ಬುಡಕಟ್ಟುಗಳ ಆದೇಶ 1988 

ಸಂವಿಧಾನ ( ನಾಗಾಲ್ಯಾಂಡ್) ಅನುಸೂಚಿತ ಬುಡಕಟ್ಟುಗಳ ಆದೇಶ 
2. ಶ್ರೀ /ಶ್ರೀಮತಿ/ಕುಮಾರಿ ಈ 

........... ಮತ್ತು / ಅಥವಾ ಅವನ / ಅವಳ ಕುಟುಂಬವು 

...... .......ರಾಜ್ಯ / ಕೇಂದ್ರಾಡಳಿತ ಪ್ರದೇಶದ 
/ ವಿಭಾಗದ ..................................ಗ್ರಾಮ / ಪಟ್ಟಣದ ಸಾಮಾನ್ಯ ನಿವಾಸಿ ( ಗಳು) 


ಸಹಿ...... 


. . . . . . . . .. 


ತಹಶೀಲ್ದಾರ್‌. 

ಪದನಾಮ 
ಕಛೇರಿಯ ಮೊಹರಿನೊಂದಿಗೆ 


ದಿನಾಂಕ : 


ರಾಜ್ಯ / ಕೇಂದ್ರಾಡಳಿತ ಪ್ರದೇಶ * 

* ಅನ್ವಯವಾಗದಿರುವ ಪದಗಳನ್ನು ದಯವಿಟ್ಟು ಬಿಟ್ಟು ಬಿಡಿ / ಹೊಡೆದು ಹಾಕಿ 
ಸೂಚನೆ: ಇಲ್ಲಿ ಉಪಯೋಗಿಸಿದ ಸಾಮಾನ್ಯ ನಿವಾಸಿಗಳು ಎಂಬ ಪದಾವಳಿಯು ಪ್ರಜಾ ಪ್ರಾತಿನಿಧ್ಯ ಅಧಿನಿಯಮ , 1950ರ 20ನೇ ಪ್ರಕರಣದಲ್ಲಿರುವ 
ಅರ್ಥವನ್ನೇ ಹೊಂದಿರುತ್ತದೆ. 

ಭಾರತ ಸರ್ಕಾರದ ಪತ್ರ ಸಂಖ್ಯೆ: ಬಿಸಿ 12028/2 /76 -ಎಸ್‌ಸಿಟಿ- 1 ಗೃಹ ಮಂತ್ರಾಲಯ ಅನುಸಾರವಾಗಿ, ಅಂಥ ಪ್ರಮಾಣ ಪತ್ರಗಳನ್ನು ನೀಡಲು 
ಸಕ್ಷಮವಾಗಿರುವುದಕ್ಕಾಗಿ, ಭಾರತ ಸರ್ಕಾರದ ( ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ) ಪತ್ರ ಸಂಖ್ಯೆ :13 - 2 - 74 ಇಎಸ್‌ಟಿ (ಎಸ್‌ಸಿಟಿ) ದಿನಾಂಕ: 
05. 08 .1975ರಲ್ಲಿ ನಮೂದಿಸಿದ ಪ್ರಾಧಿಕಾರಿಯು, ರಾಷ್ಟ್ರಪತಿಗಳು ಸಂಬಂಧಪಟ್ಟ ಆದೇಶದ ಅಧಿಸೂಚನೆಯನ್ನು ಹೊರಡಿಸಿದ ಸಮಯದಲ್ಲಿ ಪ್ರಮಾಣ 
ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ ವ್ಯಕ್ತಿಯು, ತನ್ನ ಖಾಯಂ ವಾಸ ಸ್ಥಳವನ್ನು ಹೊಂದಿದ್ದ ಸ್ಥಳಕ್ಕೆ ಸೇರಿದವರೊಬ್ಬರಾಗಿರತಕ್ಕದ್ದು. ಅದೇ ರೀತಿಯಲ್ಲಿ ಒಂದು 
ತಾಲ್ಲೂಕಿನ ರೆವಿನ್ಯೂ ಪ್ರಾಧಿಕಾರಿಯು ಇನ್ನೊಂದು ತಾಲ್ಲೂಕಿಗೆ ಸೇರಿದ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಪ್ರಮಾಣ ಪತ್ರವನ್ನು ನೀಡಲು ಸಕ್ಷಮ 
ಪ್ರಾಧಿಕಾರಿಯಾಗುವುದಿಲ್ಲ. 

( ಪ್ರವರ್ಗ - 1 ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ - ಇ 

(ನಿಯಮ 3ಎ (2 ) (3) ನೋಡಿ) 
ಹಿಂದುಳಿದ ವರ್ಗಗಳಿಗೆ ( ಪ್ರವರ್ಗ -1) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರ 


..........ಗ್ರಾಮ / ಪಟ್ಟಣದ / ನಗರ ನಿವಾಸಿಯಾದ 

........ ಇವರ ಮಗ | ಮಗಳು | ಪ | 


ಶ್ರೀ / ಶ್ರೀಮತಿ .... ... 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


೨೮೨೩ 


.. .... .... .... ... ... .... .... ... 


ಪತಿಯಾದ ಶ್ರೀ / ಶ್ರೀಮತಿ...... .... 

.....ಇವರು ಹಿಂದುಳಿದ ವರ್ಗಗಳ ( ಪ್ರವರ್ಗ) 
... ....... ಜಾತಿಯ . . ..............…..…......... ಉಪಜಾತಿಗೆ ಸೇರಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ. 

ತಹಶೀಲ್ದಾರ್ 
ದಿನಾಂಕ : 

................. ತಾಲ್ಲೂಕು 

ಕಛೇರಿಯ ಮೊಹರು 
ಪ್ರವರ್ಗ - 2ಎ , 2ಬಿ, 3ಎ , 3ಬಿ ಗೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ - ಎಫ್ 

(ನಿಯಮ 3ಎ (2) (3) ನ್ನು ನೋಡಿ) 
ಹಿಂದುಳಿದ ವರ್ಗಗಳಿಗೆ (2ಎ, 2ಬಿ, 3ಎ , 3ಬಿ) ಸೇರಿದ ಅಭ್ಯರ್ಥಿಗೆ ನೀಡುವ ಆದಾಯ ಮತ್ತು 

ಜಾತಿ ಪ್ರಮಾಣ ಪತ್ರ 
..........ರಲ್ಲಿ ವಾಸವಾಗಿರುವ ಶ್ರೀ / ಶ್ರೀಮತಿ ....... 

ಇವರ ಮಗ | ಮಗಳು / ಪತಿ | 
ಪತ್ನಿಯಾದ ಶ್ರೀ / ಶ್ರೀಮತಿ | ಕುಮಾರಿ .......... 

.....ಇವರು ಮತ್ತು ಆತನ / ಅವಳ ತಂದೆ / ತಾಯಿ / ಪೋಷಕರು / ಪತ್ನಿ / ಪತಿಯು, 
ಸರ್ಕಾರಿ ಆದೇಶಗಳ ಸಂಖ್ಯೆ: ಎಸ್‌ಡಬ್ಲ್ಯೂಡಿ 225 ಬಿಸಿಎ 2000 ದಿನಾಂಕ: 30 .03.2002 ರಲ್ಲಿ ನಿರ್ದಿಷ್ಟಪಡಿಸಿದ ಮೇಲುಸ್ತರದ (ಕ್ರೀಮಿಲೇಯರ್) 
ವ್ಯಾಪ್ತಿಯಲ್ಲಿ ಬರುವುದಿಲ್ಲವೆಂದು; 

ಅಭ್ಯರ್ಥಿಯಾಗಲಿ ಅಥವಾ ಆತನ | ಆಕೆಯ ತಂದೆ ತಾಯಿ / ಪೋಷಕರಾಗಲಿ | ಪತ್ನಿ / ಪತಿಯಾಗಲಿ, ಸರ್ಕಾರದ ಸೇವೆಯಲ್ಲಿ 1ನೇ 
ದರ್ಜೆಯ ಅಥವಾ 2ನೇ ದರ್ಜೆಯ ಅಧಿಕಾರಿಯಾಗಿಲ್ಲವೆಂದು; 

ಅಥವಾ 
ಸಾರ್ವಜನಿಕ ವಲಯ ಉದ್ಯಮಯಲ್ಲಿ ತತ್ಸಮಾನವಾದ ಹುದ್ದೆಯನ್ನು ಹೊಂದಿರುವುದಿಲ್ಲ; 

ಅಥವಾ 
ಖಾಸಗಿ ನಿಯೋಜಕರ ಕೈಕೆಳಗೆ, 2ನೇ ದರ್ಜೆಯ ಅಧಿಕಾರಿಯ ಸಂಬಳಕ್ಕಿಂತ (ವೇತನ ಶ್ರೇಣಿ ರೂ .11400 - 21600 /- ಪ್ರಾರಂಭಿಕ ಹಂತ) ಕಡಿಮೆಯಲ್ಲದ 
ಸಂಬಳವನ್ನು ಪಡೆಯುವ ನೌಕರನಾಗಿಲ್ಲವೆಂದು; 

ಅಥವಾ 
ಆತನ / ಅಕೆಯ ತಂದೆ ತಾಯಿ/ ಪೋಷಕರು / ಪತ್ನಿ / ಪತಿಯ ಆದಾಯವು 4.5 ಲಕ್ಷ ರೂಪಾಯಿಗಳಿಗಿಂತ ಮೀರುವುದಿಲ್ಲವೆಂದು 
( ಸರ್ಕಾರದ ಆದೇಶ ಸಂಖ್ಯೆ: ಹಿಂವಕ 192 ಬಿಸಿಎ 2013 ಬೆಂಗಳೂರು, ದಿ: 04 - 09 -2013) ; 


ಅಥವಾ 


ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ರಲ್ಲಿ ನಿಗದಿಪಡಿಸಿರುವಂತೆ ಆತನ | ಆಕೆಯ ತಂದೆ ತಾಯಿ / ಪೋಷಕರು | ಪ | 
ಪತಿಯು ಮಾರಾಟ ತೆರಿಗೆದಾರನಲ್ಲ ಅಥವಾ ಆತನ | ಆಕೆಯ ತಂದೆ ತಾಯಿ / ಪೋಷಕ / ಪತ್ನಿ / ಪತಿಯು 
ಹೆಚ್ಚಿನ ಕೃಷಿ ಭೂಮಿ ಅಥವಾ 20 ಎಕರೆಗಳಿಗಿಂತ ಹೆಚ್ಚಿನ ಪ್ಲಾಂಟೇಶನ್ ಭೂಮಿಯನ್ನು ಹೊಂದಿರುವುದಿಲ್ಲವೆಂದು ಪ್ರಮಾಣೀಕರಿಸಲಾಗಿದೆ. 
- ಶ್ರೀ / ಶ್ರೀಮತಿ | ಕುಮಾರಿ ................ 

.......... ಇವರು ..... 

............. ಜಾತಿಗೆ ............ 
ಸೇರಿದ ಉಪ ಜಾತಿಯವರಾಗಿದ್ದು ಸರ್ಕಾರಿ ಆದೇಶ ಸಂಖ್ಯೆ : ಎಸ್‌ಡಬ್ಲೂಡಿ 225 ಬಿಸಿಎ 2000 ದಿನಾಂಕ: 30 .03. 2002ರ ಅನ್ವಯ ಹಿಂದುಳಿದ 
ವರ್ಗಗಳ ಪ್ರವರ್ಗ ...... .............. (2ಎ , 2ಬಿ , 3ಎ , 3ಬಿ) ಕ್ಕೆ ಸೇರಿರುತ್ತಾರೆ ಮತ್ತು ಈ ಕುಟುಂಬದ ವಾರ್ಷಿಕ ಆದಾಯವು ರೂ : .. 


( ರೂ : ......... 


................ 


ಮಾತ್ರ) ಎಂದು ಪ್ರಮಾಣೀಕರಿಸಲಾಗಿದೆ. 


............ 


ತಹಶೀಲ್ದಾರ್ 
ದಿನಾಂಕ: 

ತಾಲ್ಲೂಕು 

ಕಛೇರಿಯ ಮೊಹರು 

ನಮೂನೆ - 1 
ಜನರಲ್ ಮೆರಿಟ್ ಅಭ್ಯರ್ಥಿಗಳು ಮೇಲುಸ್ತರಕ್ಕೆ ಸೇರಿಲ್ಲವೆಂದು, ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು ಕೋರಲು ಸಲ್ಲಿಸಬೇಕಾದ ಪ್ರಮಾಣ ಪತ್ರ 

( ಜನರಲ್ ಮೆರಿಟ್ ಅಭ್ಯರ್ಥಿಗಳು ಭರ್ತಿ ಮಾಡಬೇಕಾದ ನಮೂನೆ) 


Gಳಿಸಿ 


(@L 


ಇವರಿಗೆ: 


ತಹಶೀಲ್ದಾರರು 

........ ತಾಲ್ಲೂಕು 


ಜಿಲ್ಲೆ 


೨೮೨೪ 


ಕರ್ನಾಟಕ ರಾಜ್ಯ ಪತ್ರ , ಗುರುವಾರ , ಡಿಸೆಂಬರ್ ೧೦ , ೨೦೧೫ 


ಭಾಗ ೫ 


ಮಾನ್ಯರೆ, 
ಶ್ರೀ / ಶ್ರೀಮತಿ............. 

..... ಎಂಬುವವರ ಮಗ | ಮಗಳು / ಪತಿ | 
ಪತ್ನಿ ............ 

..... ಆದ ನಾನು ಮೇಲುಸ್ತರದಲ್ಲಿ ( Creamy Layer) ಬರುವುದಿಲ್ಲವೆಂದು ನೇರ ನೇಮಕಾತಿಯಲ್ಲಿ 
ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿಯನ್ನು ಪಡೆಯುವುದಕ್ಕಾಗಿ ಪ್ರಮಾಣ ಪತ್ರವನ್ನು ಪಡೆಯಲು ತಮ್ಮಲ್ಲಿ ಈ ಕೆಳಕಂಡ ಮಾಹಿತಿಗಳನ್ನು ಒದಗಿಸುತ್ತಾ 
ಕೋರುತ್ತೇನೆ. 
1. ಅಭ್ಯರ್ಥಿಯ ಹೆಸರು ಮತ್ತು ಉದ್ಯೋಗ : 
2. ಅಭ್ಯರ್ಥಿಯ ಸ್ವಂತ ಸ್ಥಳ ಗ್ರಾಮ 

ತಾಲ್ಲೂಕು: 


ಅಭ್ಯರ್ಥಿಯು ಹುಟ್ಟಿದ ದಿನಾಂಕ ವಯಸ್ಸು ಮತ್ತು ಹುಟ್ಟಿದ ಸ್ಥಳ : 
ಅಭ್ಯರ್ಥಿಯ ತಂದೆ/ ತಾಯಿ /ಪೋಷಕರ ಪತಿಯ / ಪತ್ನಿಯ ಹೆಸರು ಮತ್ತು ಉದ್ಯೋಗ 
(ಉದ್ಯೋಗವು ಸರ್ಕಾರಿ/ ಅರೆ ಸರ್ಕಾರಿ/ ಸಾರ್ವಜನಿಕ ಉದ್ಯಮ / ಖಾಸಗಿ) 
ಅಭ್ಯರ್ಥಿಯ ಪ್ರಸ್ತುತ ವಿಳಾಸ 
( ಸ್ಪಷ್ಟವಾಗಿ ನಮೂದಿಸುವುದು) 
ಅಭ್ಯರ್ಥಿಯ ಖಾಯಂ ವಿಳಾಸ 
ಅಭ್ಯರ್ಥಿಯ ಶಾಲಾ ಶಿಕ್ಷಣದ ವ್ಯಾಸಂಗ ಮಾಡಿದ ಶಾಲೆಗಳ ವಿವರಗಳು 
ಪ್ರಾಥಮಿಕ 
ಮಾಧ್ಯಮಿಕ 
ಪ್ರೌಢ 
ಅಭ್ಯರ್ಥಿಯ ಹಾಗೂ ಅಭ್ಯರ್ಥಿಯ ತಂದೆ/ತಾಯಿ /ಪೋಷಕರ ( ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ) 
ಇವರ ಒಟ್ಟು ವಾರ್ಷಿಕ ಆದಾಯ ಎಲ್ಲಾ ಮೂಲಗಳಿಂದ: 
1 ) ವೇತನ ಶ್ರೇಣಿ 
2) ಜಮೀನಿನ ವಿವರ 
3 ) ಇತರ ಮೂಲಗಳು 
ಆದಾಯ ತೆರಿಗೆ ಪಾವತಿದಾರರೇ ? 
ಸಂಪತ್ತು ತೆರಿಗೆ ಪಾವತಿದಾರರೇ ? 
ಮಾರಾಟ ತೆರಿಗೆ ಪಾವತಿದಾರರೇ ? 

ಪ್ರಮಾಣೀಕೃತ ಘೋಷಣೆ 
ಈ ಮೇಲೆ ನನ್ನಿಂದ ಒದಗಿಸಿದ ಮಾಹಿತಿ / ವಿವರಣೆಯು ನಾನು ತಿಳಿದಿರುವಷ್ಟರ ಮಟ್ಟಿಗೆ ಸತ್ಯವೆಂದು ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ ಮತ್ತು 
ಘೋಷಿಸುತ್ತೇನೆ. 

ತಮ್ಮ ವಿಧೇಯ 
ದಿನಾಂಕ : 

( ಅಭ್ಯರ್ಥಿಯ ಸಹಿ ) 
ಮೇಲೆ ಒದಗಿಸಲಾದ ಮಾಹಿತಿಗಳು ಸತ್ಯವಾಗಿರುತ್ತದೆ ಎಂದು ಪ್ರಮಾಣಿಕರಿಸುತ್ತಾ , ಈ ಮಾಹಿತಿಗಳು ಅಸತ್ಯವೆಂದು ದೃಢಪಟ್ಟಲ್ಲಿ ಅಪರಾಧ 
ವಿಚಾರಣೆಗೆ ಬದ್ದನಾಗುರುತ್ತೇನೆ. 


ಸ್ಥಳ: 


ತಂದೆ/ತಾಯಿ /ಪೋಷಕರ ಸಹಿ 
ದಿನಾಂಕ: 

(ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ) 

( ಹೆಂಡತಿ/ ಗಂಡ/ ಇವರ ಸಹಿ) 

ಸ್ಥಳೀಯ ಇಬ್ಬರು ಸಾಕ್ಷಿದಾರರು 
ಅಭ್ಯರ್ಥಿಯ ಮತ್ತು ಅವರ ತಂದೆ/ ತಾಯಿ /ಪೋಷಕರು / ಪತಿ / ಪತ್ನಿ ಇವರನ್ನು ಹಾಗೂ ಇವರ ಸಹಿಯನ್ನು ಗುರುತಿಸುತ್ತೇವೆ. 


ಸಾಕ್ಷಿದಾರರ ಸಹಿ 


(ಪೂರ್ಣ ವಿಳಾಸದೊಂದಿಗೆ) 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


೨೮೨೫ 


ಪರಿಶೀಲನಾ ಪ್ರಮಾಣ ಪತ್ರ 


... .. .. .. . 


1. ಶ್ರೀ /ಶ್ರೀಮತಿ 

ಎಂಬುವವರ ಮಗ/ ಮಗಳು / ಪತಿ/ ಪತ್ನಿ 
ಶ್ರೀ /ಶ್ರೀಮತಿ/ಕುಮಾರಿ 

..... ಎಂಬುವವರು ಕರ್ನಾಟಕ ರಾಜ್ಯದ ........ .. ....... ಜಿಲ್ಲೆಯ ವಿಭಾಗ 
...... .. ಗ್ರಾಮ /ಪಟ್ಟಣ/ ನಗರದಲ್ಲಿ ಸಾಮಾನ್ಯ ನಿವಾಸಿಯಾಗಿದ್ದಾರೆ ಮತ್ತು ಇವರು ಜನರಲ್ ಮೆರಿಟ್ ವರ್ಗಕ್ಕೆ ಸೇರಿದವರಾಗಿರುತ್ತಾರೆ. 
2 . ಶ್ರೀ /ಶ್ರೀಮತಿ/ಕುಮಾರಿ 

...... .... ಇವರ ತಂದೆ/ತಾಯಿ /ಪೋಷಕರು ಸರ್ಕಾರಿ ಆದೇಶ ಸಂಖ್ಯೆ: ಎಸ್‌ಡಬ್ಲೂಡಿ 251 ಬಿಸಿಎ 
94, ಬೆಂಗಳೂರು, ದಿನಾಂಕ: 31. 01.1995 ರನ್ವಯ ಜನರಲ್ ಮೆರಿಟ್ ವರ್ಗದ ಮೇಲುಸ್ತರದಲ್ಲಿ ( Creamy Layer) ಬರುವುದಿಲ್ಲವೆಂದು 
ಪ್ರಮಾಣೀಕರಿಸಲಾಗಿದೆ. 


12 


ಸ್ಥ 


ತಹಶೀಲ್ದಾರ್‌. 

ತಾಲ್ಲೂಕು, 
ಬೆಂಗಳೂರು 

ಕಛೇರಿಯ ಮೊಹರು 
ಸೂಚನೆ - 1 : ಇದರಲ್ಲಿ ಉಪಯೋಗಿಸಲಾದ ಸಾಮಾನ್ಯ ನಿವಾಸಿ ಎಂಬ ಪದವು 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ 20ನೇ ಅನುಚ್ಛೇದದಲ್ಲಿನ 
ಅರ್ಥವನ್ನು ಹೊಂದಿರುತ್ತದೆ. 
ಸೂಚನೆ - 2: ಪರಿಶೀಲನಾ ಪ್ರಮಾಣ ಪತ್ರ ನೀಡುವ ಅಧಿಕೃತ ಅಧಿಕಾರಿಯು ಸರ್ಕಾರಿ ಆದೇಶ ಸಂಖ್ಯೆ ಎಸ್‌ಡಬ್ಲೂಡಿ 251 ಬಿಸಿಎ 94 , ಬೆಂಗಳೂರು, 
ದಿನಾಂಕ : 31.01.1995 ರನ್ವಯ ಮೇಲುಸ್ತರ ( Creamy Layer) ದವರನ್ನು ಗುರುತಿಸಲು ನಿಗದಿಪಡಿಸಲಾಗಿರುವ ಅಂಶಗಳನ್ನು ವಿವರವಾಗಿ 
ಖಚಿತಪಡಿಸಿಕೊಂಡ ನಂತರವೇ ಪ್ರಮಾಣ ಪತ್ರ ನೀಡತಕ್ಕದ್ದು 


.............. 


.. .. .. .. .. ... 


•••••••••••••• 


... .. .. .. 


ನಮೂನೆ - 2 

ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ 
ಶ್ರೀ /ಶ್ರೀಮತಿ.............. 

ರವರ ಮಗ/ ಮಗಳು/ ಪತಿ/ ಪತ್ನಿ / 
ಶ್ರೀ /ಶ್ರೀಮತಿ/ಕುಮಾರಿ............ 

.…........... ತಾಲ್ಲೂಕು ........... 
ಗ್ರಾಮದಲ್ಲಿ .... ... ............... ..... ವಾಸವಾಗಿರುವ ಇವರು ಒಂದನೇ ತರಗತಿಯಿಂದ ..…..................... ತರಗತಿಯವರೆಗೆ ...... ...... 

........................ತಾಲ್ಲೂಕು .... ...…..........ಪಟ್ಟಣ ....................ಶಾಲೆಯಲ್ಲಿ ವ್ಯಾಸಂಗ ಮಾಡಿ .........…........ ವರ್ಷ ನಡೆದ 
ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಈ ಶಾಲೆಯು ಅಭ್ಯರ್ಥಿಯು ವ್ಯಾಸಂಗ ಮಾಡಿದ ಅವಧಿಯಲ್ಲಿ ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮ, 1976 
ಅಥವಾ ಕರ್ನಾಟಕ ಪೌರ ಸಭೆಗಳ ಅಧಿನಿಯಮ 1964ರ ಅಡಿಯಲ್ಲಿ ನಿರ್ದಿಷ್ಟಪಡಿಸಿ ಒಂದು ದೊಡ್ಡ ನಗರ ಪ್ರದೇಶ ಸಣ್ಣ ನಗರ ಪ್ರದೇಶ ಅಥವಾ 
ಪರಿವರ್ತನೆ ಹಂತದಲ್ಲಿರುವ ಪ್ರದೇಶಗಳ ಹೊರತಾದ ಪ್ರದೇಶದಲ್ಲಿತ್ತು. 
ಮೇಲು ರುಜು 
ಕ್ಷೇತ್ರ ಶಿಕ್ಷಣ ಅಧಿಕಾರಿ 

ಮುಖ್ಯೋಪಾಧ್ಯಾಯರ ಸಹಿ 
ಕಛೇರಿಯ ಮೊಹರು 

ಮತ್ತು ಸಂಸ್ಥೆಯ ಮೊಹರು 


ಸಹಿ 


ದಿನಾಂಕ : 


ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ 
ಶ್ರೀ /ಶ್ರೀಮತಿ... .. ರವರ ಮಗ/ಮಗಳು/ ಪತಿ/ ಪತ್ನಿ /ಶ್ರೀಮತಿ/ಕುಮಾರಿ 

..............ಜಿಲ್ಲೆ 
ತಾಲ್ಲೂಕು .............. ......... ಗ್ರಾಮದಲ್ಲಿ ವಾಸವಾಗಿರುವ ಇವರು ..... .................. ನೇ ತರಗತಿಯಿಂದ 
.…............... ನೇ ತರಗತಿಯವರೆಗೆ ... .. ….......... ಶೈಕ್ಷಣಿಕ ವರ್ಷದಿಂದ 

ಶೈಕ್ಷಣಿಕ ವರ್ಷದವರೆಗೆ 
... ...... ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ. 


•••. . 


ಸ್ಥಳ: 


ದಿನಾಂಕ: 


ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಸಂಸ್ಥೆಯ ಮೊಹರು 
ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ : ಸಿಆಸುಇ 115 ಸೆನೆನಿ 2005, ದಿನಾಂಕ: 19.11.2005 

CERTIFICATE FOR THE PERSONS WITH DISABILITIES 


This is to certify that Sri / Smt / Kum ....... 

.................../son ............. 
wife / daughter of Shri ........ 

............... Age .............................. old , male / 
female , Registration No ................................. is a case of ......... ................ He / She is physically disabled/visual 
disabled/speech & hearing disabled and has ........... ..... . ... .... % ( .... .... .... ............ percent) permanent (physical impairment 
visual impairment speech & hearing impairment) in relation to his / her ....... ... 


೨೮೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


ಭಾಗ ೫ 


Note : 


This condition is progressive/non -progressive/ likely to improve /not likely to improve . * 
Re- assessment is not recommended/is recommended after a period of ..................... months /years . * 

Strike out which is not applicable 
(Recent Attested 
Photograph showing 
the disability 
affixed here ) 


Sd/ 


Sd / 


Sd/ 
(Doctor) 


(Doctor) 


( Doctor) 


(Seal) 


(Seal) 


(Seal) 


Countersigned by the 
Medical Superintendent CMO /Head 

of Hospital (with seal) 


Signature / Thumb impression 


of the disabled person 


Explanation:- As per Notification No. DPAR 50 SRR 2000 dated 03 -09 - 2005 “ Physically Handicapped candidates “ or “ person 
with disability ” means a person suffering from not less than forty percent of any of the following disabilities :- (1 ) Blindness (2 ) 
Low Vision ( 3) Hearing impairment (4 ) Locomotor disability (5 ) Leprosy cured (6 ) Mental retardation (7 ) Mental illness . 


-¥À ( 1)Blindness refers to a condition where a person suffers from any of the following conditions , namely :- (a ) Total absence of 
sight; or (b ) Visual acuity not exceeding 6 /60 or 20/200 (Snellen ) in the better eye with correcting lenses ; or (c ) limitation of the field 
of vision subtending an angle of 20 degree or worse;(2 ) Person with low vision means a person with impairment of visual functioning 
even after treatment or standard refractive correction , but who uses or is potentially capable of using vision for the planning or 
execution of a task with appropriate assistive device;(3 ) Hearing impairment means loss of sixty decibels ormore in the better ear in 
the conversational range of frequencies.(4 ) Locomotor disability means disability of the bones, joints or muscles leading to 
substantial restriction of the movement of the limbs or any form of cerebral palsy.(5 ) Leprosy cured :-means any person who has been 
cured of Leprosy , but is suffering from , (i) Loss of sensation in hands or feet as well as loss of sensation & paresis in the eye & 
eyelid , butwith no manifest deformity ;( ii)manifest deformity & paresis but having sufficient mobility in their hands & feet to enable 
them to engage in normal economic activity ; (iii ) extreme physical deformity as well as advanced age which prevents him from 
undertaking any gainful occupation ; and the expressesion “ Leprosy cured “ shall be construed accordingly; (6 ) Mental Retardation : 
means a condition of arrested or incomplete development of mind of a person who is specially characterised by sub normality of 
intelligence ; (7 ) Mental Illness :- means any mental disorder other than mental retardation . 


ಅನುಬಂಧ - ಎ 
ಅರ್ಹತಾ ಪ್ರಮಾಣ ಪತ್ರ 
( ಅನುಚ್ಛೇದ 371 ( ಜೆ )ಮೇರೆಗೆ) 

(3 ( 3) ನೇ ನಿಯಮ ನೋಡಿ) 
( ಪ್ರಮಾಣ ಪತ್ರ ನೀಡಲು ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) 

ನಿಯಮಗಳು 2013 ) 
ಶ್ರೀ / ಶ್ರೀಮತಿ - 

- ರವರು 
ರವರ ಮಗ / ಹೆಂಡತಿಯಾಗಿದ್ದು, ಇವರು ಕರ್ನಾಟಕ ರಾಜ್ಯದ 

- ಜಿಲ್ಲೆಯ . 
ತಾಲ್ಲೂಕಿನ 

- ಗ್ರಾಮ / ಪಟ್ಟಣದ ಸ್ಥಳೀಯ ವ್ಯಕ್ತಿಯಾಗಿದ್ದಾರೆ. 
ಸ್ಥಳ: 
ದಿನಾಂಕ: - 

ಅಸಿಸ್ಟೆಂಟ್ ಕಮೀಷನರ್ 

ಉಪವಿಭಾಗ 


ಹೆಸರು 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೦ , ೨೦೧೫ 


೨೮೨೭ 


ಅನುಬಂಧ - ಎ 


ಸ್ವಗ್ರಾಮ ಪ್ರಮಾಣ ಪತ್ರ 


( ಅನುಚ್ಛೇದ 371( ಜೆ) ಮೇರೆಗೆ) 
ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಹೈದ್ರಾಬಾದ್ - ಕರ್ನಾಟಕ ಮೀಸಲಾತಿಗೆ ಸಲ್ಲಿಸಬೇಕಾದ ಪ್ರಮಾಣ ಪತ್ರದ ದಿನಾಂಕ 29 - 01 - 2014ರ 

ಅಧಿಸೂಚನೆ -1 ರಲ್ಲಿನ (5(2) ನೇ ನಿಯಮ ನೋಡಿ) 


( ಪ್ರಮಾಣ ಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್ – ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) 

ನಿಯಮಗಳು 2013) 


ಶ್ರೀ / ಶ್ರೀಮತಿ 


ರವರು 


ರವರ ಮಗ / ಹೆಂಡತಿಯಾಗಿದ್ದು , ಇವರು ಕರ್ನಾಟಕ ರಾಜ್ಯದ 


ಜಿಲ್ಲೆಯ . 


- ತಾಲ್ಲೂಕಿನ 


ಗ್ರಾಮ / ಪಟ್ಟಣವನ್ನು ತನ್ನ ಸೇವಾ ಪುಸ್ತಕದಲ್ಲಿ ತನ್ನ ಸ್ವಗ್ರಾಮ ಸ್ಥಳ ಎಂದು 


ಘೋಷಿಸಿರುತ್ತಾರೆ. 


ಸೇವಾ ಪುಸ್ತಕದಲ್ಲಿರುವ ನಮೂದನ್ನು ನಾನು ಖುದ್ದಾಗಿ ಪರಿಶೀಲಿಸಿದ್ದೇನೆ ಮತ್ತು ಮೇಲಿನ ನಮೂದು 01 - 01- 2013 ಕ್ಕೆ ಮುಂಚೆ ಸೇವಾ 
ಪುಸ್ತಕದಲ್ಲಿ ಇತ್ತೆಂದು ಸ್ವತ: ಮನವರಿಕೆ ಮಾಡಿಕೊಂಡಿರುತ್ತೇನೆ. 


ಹೆಸರು 


ದಿನಾಂಕ: 


ಪದನಾಮ 


ಕಛೇರಿ 


ಇಲಾಖೆ 


ರಾಜ್ಯ ಸರ್ಕಾರಿ / ಕೇಂದ್ರ ಸರ್ಕಾರಿ ನೌಕರರು ಒದಗಿಸಬೇಕಾದ ಪ್ರಮಾಣ ಪತ್ರ 


ಶ್ರೀ / ಶ್ರೀಮತಿ 


- ರವರು ರಾಜ್ಯ 


/ ಕೇಂದ್ರ ಸರ್ಕಾರದಲ್ಲಿ - - 


( ಪದನಾಮ ) 

- ಇಲಾಖೆಯಲ್ಲಿ ಖಾಯಂ / ತಾತ್ಕಾಲಿಕ ಹುದ್ದೆಯನ್ನು ದಿನಾಂಕ 
_ ರಿಂದ 

– ರವರೆಗೆ ಹೊಂದಿರುವರು. ಈ ಹುದ್ದೆಗೆ ಇವರು ನೇಮಕಾತಿ ನಿಯಮಗಳಡಿ 
ಆಯ್ಕೆಯಾಗಿದ್ದು, ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವರಿಗೆ ಅನುಮತಿ ನೀಡಲಾಗಿದೆ. 


ಸ್ಥಳ : 
ದಿನಾಂಕ 


ನೇಮಕಾತಿ ಪ್ರಾಧಿಕಾರದ ಸಹಿ / 
ಇಲಾಖೆಯ ಹೆಸರು ಮತ್ತು ಮೊಹರುನೊಂದಿಗೆ 


CERTIFICATE TO BE FURNISHED BY THE STATE /CENTRAL GOVT. SERVANTS 


Certified that Sri / Smt ......... 


.. ... ......holds a permanent / temporary post under the 


State | 


Central 


Govt . as ........... 


........( Designation) in 


the 


dept. 


of ........... 


from ... 


...........having been appointed therein under the rules of recruitment. He /She is permitted to apply for the said 


post. 


Place : 


Signature of the appointing authority 


Date : 


of the department / with name and seal. 


೨೮೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


ಭಾಗ ೫ 


ಅನುಸೂಚಿ 
ಅಧಿಸೂಚನೆ ಸಂಖ್ಯೆ: ಪಿಎಸ್ಸಿ 01 ಆರ್‌ಟಿಬಿ -2 /2015ದಿನಾಂಕ: 21 - 11 -2015 
ಅರ್ಜಿಗಳನ್ನು ಭರ್ತಿ ಮಾಡಲು ಕೊನೆಯ ದಿನಾಂಕ: 26 -12 - 2015 ( ರಾತ್ರಿ 11:45 ಗಂಟೆಯೊಳಗೆ) 
ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ: 28 -12 -2015 (ಅಂಚೆ ಕಛೇರಿಯ ಕಾರ್ಯದ ವೇಳೆಯೊಳಗೆ) 


ಹುದ್ದೆಗಳ 
ಅನುಕ್ರಮ 


ವೇತನ ಶ್ರೇಣಿ 


ಹುದ್ದೆಯ 
ಸಂಕೇತ/ | ಇಲಾಖೆಯ ಹೆಸರು ಹುದ್ದೆಯ ಪದನಾಮ ಮತ್ತು 
POST 

ಸಂಖ್ಯೆ 
CODE 
( 2 ) | 

(3 ) 


ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆ 


ವಯೋಮಿತಿ 

( ವಯಸ್ಸು 
ವರ್ಷಗಳಲ್ಲಿ) 


ಹುದ್ದೆಗಳ ವರ್ಗೀಕರಣ 


ಸಂಖ್ಯೆ 


(1) 


| 


( 5 ) 


( 6 ) 


ಗ್ರೂಪ್ - ಎ ಹುದ್ದೆಗಳು 


1402 - 1408 


ರೂ : 28,100 
- 50 ,100 


Must be a holder of Degree in 
Civil Engineering or 
Environmental Engineering. 


ಕನಿಷ್ಠ - 18 
ಗರಿಷ್ಠ - 35 
ಪ್ರ 2ಎ ) 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 
ಇಲಾಖೆಯಲ್ಲಿ ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್- 07 ಹುದ್ದೆಗಳು 
Asst. Executive Engineer in the 
Dept.of Rural Devt . & Panchayath 
Raj – 07 posts 


ಹೈದರಾಬಾದ್ - ಕರ್ನಾಟಕ ಪ್ರದೇಶ ವೃಂದದ ಹುದ್ದೆಗಳು 

- 07 ಹುದ್ದೆಗಳು 
ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ | ಒಟ್ಟು 
ಪ . ಜಾ 

01 | - 
ಪ . ಪಂ . - 01 


ಪ್ರ 2ಬಿ 


|(ACA(A 


ಪ್ರ 3ಎ 


38 | 


01. 


ಪ್ರ2ಎ 


ಪ . ಜಾ | 


ಸಾ . ಅ 


ಪ. ಪಂ 


40 


01 
05 


| 
| 


01 
01 


| 
| 


01 
01 


ಒಟ್ಟು 


| 


07 


ಪ್ರ 1 


1409 - 1410 


02 


- ಅದೇ - 


ಪೌರಾಡಳಿತ ನಿರ್ದೇಶನಾಲಯದಲ್ಲಿ ಮಹಾನಗರ ರೂ :28,100 
ಪಾಲಿಕೆಗಳಲ್ಲಿ 

- 50 ,100 
ಸಹಾಯಕ ಕಾರ್ಯಪಾಲಕ 
ಅಭಿಯಂತರರು( ಸಿವಿಲ್ ) – 02 ಹುದ್ದೆಗಳು 
Asst.Executive Engineer (Civil) in 

Mahanagara Palike in the Dept.of 
Municipal Admn. – 02 posts 


Must be holder of a Bachelor 
Degree in Civil Engineering or 
AMIE in Civil from a 
Government recognised 
University / Institution . 


ಉಳಿಕೆ ಮೂಲ ವೃಂದದ ಹುದ್ದೆ - 01 ಹುದ್ದೆ 

ಸಾ . ಅ.( ಇತರೆ) - 01 ಹುದ್ದೆ 
ಹೈದರಾಬಾದ್ - ಕರ್ನಾಟಕ ಪ್ರದೇಶ ವೃಂದದ ಹುದ್ದೆ 

- 01 ಹುದ್ದೆ 
ಸಾಅ ( ಇತರೆ)- 01 ಹುದ್ದೆ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


೨೮೨೯ 


| (1) | 

1411 - 1418 


(2) 
03 


( 4 ) 
ರೂ : 28,100 
- 50,100 


ಉಳಿಕೆ ಮೂಲ ವೃಂದದ ಹುದ್ದೆಗಳು - 06 ಹುದ್ದೆಗಳು 


ಕನಿಷ್ಠ - 18 
ಗರಿಷ್ಠ - 35 


( 5 ) 
Must be holder of a Bachelor 
Degree in Civil Engineering or 
AMIE in Civil from a 
Government recognised 
University / Institution . 


( 3 ) 
ಪೌರಾಡಳಿತ ನಿರ್ದೇಶನಾಲಯದಲ್ಲಿ 
ಮಹಾನಗರ ಪಾಲಿಕೆಗಳಲ್ಲಿ | 
ಅಭಿವೃದ್ಧಿ ಅಧಿಕಾರಿ - 08 
(06 + 02 - ಹೈಕ) ಹುದ್ದೆಗಳು 
Development Officer in 
Mahanagara Palike in the 
Dept.of Municipal Admn .- 08 
posts 


ఒట్టు 


3)8 


3 


0 ]. 


ಮೀಸಲಾತಿ ಇತರೆ | ಮಹಿಳೆ | ಗ್ರಾಮೀಣ 
ಪಜಾ - 01 | - | - 
ಪಪಂ. 

01 | - | - 
ಪ್ರವರ್ಗ - 1 | 01 | - | - 
ಸಾ . ಅ . 

01 | 01 | 01 . 
04 | 01 | 01 


| 


ಪ್ರ 3ಬಿ | 


03 


ಪ. ಜಾ 
ಪ. ಪಂ 


ಒಟ್ಟು 


06 . 


40 


ಹೈದರಾಬಾದ್ - ಕರ್ನಾಟಕ ಪ್ರದೇಶ ವೃಂದದ ಹುದ್ದೆಗಳು - 02 

ಹುದ್ದೆಗಳು 
ಸಾ . ಅ.( ಇತರೆ) – 01 ಹುದ್ದೆ 
ಪ. ಜಾ ( ಇತರೆ) - 01 ಹುದ್ದೆ 


1419 - 1426 


- 


04 


ಉಳಿಕೆ ಮೂಲ ವೃಂದದ ಹುದ್ದೆಗಳು - 06 ಹುದ್ದೆಗಳು 


- 50 ,100 


Must be holder of a Bachelor 
Degree in Civil Engineering or 
AMIE in Civil from a 
Government recognised 
University / Institution . 


ಮೀಸಲಾತಿ 


ಗ್ರಾಮೀಣ 


ಪೌರಾಡಳಿತ ನಿರ್ದೇಶನಾಲಯದಲ್ಲಿ 
ಮಹಾನಗರ ಪಾಲಿಕೆಗಳಲ್ಲಿ ಸಹಾಯಕ 
ಕಾರ್ಯಪಾಲಕ ಅಭಿಯಂತರರು (ನೀರು 
ಸರಬರಾಜು ಮತ್ತು ಒಳಚರಂಡಿ)- 08 
( 06 + 02 - ಹೈಕ) ಹುದ್ದೆಗಳು 
Asst.Executive Engineer (Water 
Supply & Sewerage ) in 
Mahanagara Palike in the Dept.of 
Municipal Admn. – 08 posts 


ಒಟ್ಟು 


ಪಜಾ 
ಪಪಂ. 


ಇತರೆ | | ಮಹಿಳೆ 

01 
01 . 


01 


| 


01 


ಪ್ರವರ್ಗ - 1 
ಸಾ . ಅ . 
ಒಟ್ಟು 


0 ]. 


04 


- 01 


- 


01 


- 06 


ಹೈದರಾಬಾದ್ - ಕರ್ನಾಟಕ ಪ್ರದೇಶ ವೃಂದದ ಹುದ್ದೆಗಳು - 02 

ಹುದ್ದೆಗಳು 
ಸಾ . ಅ.( ಇತರೆ) – 01 ಹುದ್ದೆ 
ಪ. ಜಾ ( ಇತರೆ) – 01 ಹುದ್ದೆ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


ಭಾಗ ೫ 


೨೮೩೦ 

(1) 


| 


(2) 


| 


(3) 


( 5) 


_ ( 7) 


ಗ್ರೂಪ್ - ಬಿ ಹುದ್ದೆಗಳು 


1427 - 1439 


- 


05 


ಕೈಗಾರಿಕೆ ಮತ್ತು ವಾಣಿಜ್ಯ 
ನಿರ್ದೆಶನಾಲಯದಲ್ಲಿ ಸಹಾಯಕ 
ನಿರ್ದೆಶಕರು - 13 ಹುದ್ದೆಗಳು 
Assistant Director in the 
Department of Industries and 
Commerce- 13 posts 


೯. 24 ,000 - 45300 | Must be holder of B . E. degree in any | ಕನಿಷ್ಠ - 18 

branch of Engineering or B . Tech . or ಗರಿಷ್ಠ - 35 
Masters degree in Business 

ಪ್ರ, 2ಎ 
Management. 

ಪ್ರ 2ಬಿ 
ಪ್ರ 3ಎ 1 38 
ಪ್ರ 3ಬಿ 


ರಾಜ್ಯ ಉಳಿಕೆ ಮೂಲ ವೃಂದದ ಹುದ್ದೆಗಳು - 10 ಹುದ್ದೆಗಳು 
ಮೀಸಲಾತಿ ಇತರೆ ಮಹಿಳೆ ಗ್ರಾಮೀಣ 
ಪ . ಜಾ 

- | - | 01 - 01 
( ಪ್ಯ , 2 ( ಎ ) | - | 01 | - 
ಪ್ರ2( ಬಿ) 

01 
ಪ್ರ3( ಎ ) 

01 
ಪ್ರ3( ಬಿ) 01 . 


0 ] 


0 ]. 


01 . 


_ 01 


ಪ . ಜಾ 


ಸಾ . ಅ 


02 * 


ಪ. ಪಂ 


40 


05 
10 || 


- 


05 


| 


02 | 


03 | 


ಟಿ) 


. 


ಹೈದ್ರಾಬಾದ್ - ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದ ಹುದ್ದೆಗಳು - 

03 ಹುದ್ದೆಗಳು 


ಮೀಸಲಾತಿ | ಇತರೆ | ಒಟ್ಟು 
ಪ . ಜಾ 
ಪ . ಪಂ . - 01 | 01 . 
ಸಾ . ಅ . 

- 01 | 01. 

03 


ಒಟ್ಟು 


1440 - 1448|- 


06 


- ಅದೇ - 


1 . 22 ,800 

43 ,200 


ಉಳಿಕೆ ಮೂಲ ವೃಂದದ ಹುದ್ದೆಗಳು 07 ಹುದ್ದೆಗಳು 


ಮೀಸಲಾತಿ 


ಇತರೆ | 


ఒట్టు 


ಪ . ಜಾ 


- 


- 02 


ವಿಕಲಚೇತನರ ಹಾಗೂ ಹಿರಿಯ 
ನಾಗರೀಕರ ಸಬಲೀಕರಣ 
ಇಲಾಖೆಯಲ್ಲಿ ಜಿಲ್ಲಾ ಅಂಗವಿಕಲ 
ಕಲ್ಯಾಣಾಧಿಕಾರಿ - 09 ಹುದ್ದೆಗಳು 
District Disabled Welfare 
Officer in the Dept.of 
Disabled and Senior Citizen 
Rehabilitation - 09 posts 


Must possess Masters Degree in 
Social Work or Master of Arts in 
Social Work . 

Preference will be given to 
persons who have a Diploma in 
teaching the blind / deaf / mentally 
retarded from an Institution 
recognized by the Rehabilitation 
Council of India. 


- 


01 


ಪ್ರ .2 ( ಎ) 
ಪ್ರ,2 ( ಬಿ) 


ಮಹಿಳೆ ಗ್ರಾಮೀಣ 

- | 01 . 
01 
- | - 
- | 01 
01 | 02 


01 

- 
01 | 
_ 02³ | 
- 04 | 


| 


01 


ಸಾ . ಅ 


02 * 


| 
| | 
| 


03 . 


ಒಟ್ಟು 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


೨೮೩೧ 


ಹೈದ್ರಾಬಾದ್ - ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದ ಹುದ್ದೆಗಳು - 

02 ಹುದ್ದೆಗಳು 


ಮೀಸಲಾತಿ | ಇತರೆ | ಮಹಿಳೆ | ಒಟ್ಟು 
ಪ . ಪಂ . | 01 | - | 01 
ಸಾ . ಅ . 

| - | 01 | 01 
ಒಟ್ಟು 

- 01 | 02 
ಉಳಿಕೆ ಮೂಲ ವೃಂದದ ಹುದ್ದೆಗಳು - 12 ಹುದ್ದೆಗಳು 


01 


1449 - 1460 


07 


1 .22,800 

43 , 200 


ಪೌರಾಡಳಿತ ನಿರ್ದೇಶನಾಲಯದ ನಗರ | 
ಸ್ಥಳೀಯ ಸಂಸ್ಥೆಗಳಲ್ಲಿ ಸಹಾಯಕ 
ಅಭಿಯಂತರರು ( ಸಿವಿಲ್) -12 ಹುದ್ದೆಗಳು| 
Assistant Engineer ( Civil) in 
Local Bodies Dept.of 
Municipal Admn. – 12 posts 


Must be holder of a Bachelor Degree | ಕನಿಷ್ಠ - 18 
| in Civil Engineering or AMIE in Civil | ಗರಿಷ್ಠ - 35 

from a Government recognised 
University / Institution . 

ಪ್ರ 3ಎ 38 


(A(A(H(@ 


ಮೀಸಲಾತಿ | ಇತರೆ ಮಹಿಳೆ ಗ್ರಾಮೀಣ | ಮಾಸ್ಯೆ ಒಟ್ಟು 
ಪ . ಜಾ | 01 | - | - | - | 01 . 
ಪ . ಪಂ . - | 01 | - | - | 01 . 
ಪ್ರ2ಎ - 01 | - | 01 | - | 02 
ಪ್ರ2ಬಿ 

- 01 | - 
ಪ್ರತಿಬಿ 

- 01 | - | - | 01 
ಸಾ . ಅ - 02 

- 01 | 06 
| 05 | 05 | 01 | 01 | 12 


01 


ಪ. ಜಾ ) 


ಪ. ಪಂ 


40 


03 


ಒಟ್ಟು 


1461 - 1472 


08 


| 


- ಅದೇ - 


| ಪೌರಾಡಳಿತ ನಿರ್ದೇಶನಾಲಯದ ನಗರ 1 .22 ,800 
| 
ಸ್ಥಳೀಯ ಸಂಸ್ಥೆಗಳಲ್ಲಿ ಪರಿಸರ | 43 ,200 
ಅಭಿಯಂತರರು 
- 12 ಹುದ್ದೆಗಳು 
Environment Engineer in 
Local Bodies in the Dept.of 
Municipal Admn. – 12 posts 


Must be holder of a Bachelor Degree 
in Engineering in Environmental or 
Chemical Engineering from a 
Government recognised University / 
Institution . 


01 


- 


01 


01 


ಹೈದ್ರಾಬಾದ್ - ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದ ಹುದ್ದೆಗಳು - 

12 ಹುದ್ದೆಗಳು 
ಮೀಸಲಾತಿ / ಇತರೆ ( ಮಹಿಳೆ | ಗ್ರಾಮೀಣ | ಅಂ . ವಿ. | ಒಟ್ಟು 
ಪಜಾ - 01 
ಪಪಂ 
ಪ್ರವರ್ಗ - 1 01 
ಪ್ರ2ಎ | 01 | - 

01 
ಪ್ರ .3ಎ 01 

_ 01 
ಸಾ . ಅ . | 01 03 - 02 | 01 % | 07 
ಒಟ್ಟು 

06 

- 03 - 02 01 12 
* ಶ್ರವಣದೋಷ/ ಚಲನವಲನ( one arm, one leg) ವೈಕಲ್ಯ 
ಅಭ್ಯರ್ಥಿಗಳು 


೨೮೩೨ 


1473 - 1476 


- 


09 


ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು 
ಭೂದಾಖಲೆಗಳ ಇಲಾಖೆಯಲ್ಲಿ 
ಭೂದಾಖಲೆಗಳ ಸಹಾಯಕ ನಿರ್ದೆಶಕರು 
- 04 ( ಹೈ .ಕ) ಹುದ್ದೆಗಳು 
Assistant Director of Land 
Records in the Dept.of Survey, 
Settlement and Land Records – 
04 (HK ) posts 


- 01 


- 01 | 


01 | 


ಒಟ್ಟು 


1476 - 1522 


( 39 


ಪೌರಾಡಳಿತ ನಿರ್ದೇಶನಾಲಯದ 
ಮಹಾನಗರ ಪಾಲಿಕೆಗಳಲ್ಲಿ ಸಹಾಯಕ 
ಅಭಿಯಂತರರು 
( ಎಲೆಕ್ಟಿಕಲ್) - 47 
( 41 + 06 - ಹೈಕ) ಹುದ್ದೆಗಳು 
Assistant Engineer (Electrical) 
in Mahanagara Palike the 
Dept.of Municipal Admn. – 47 
posts 


CACA(A(A 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 

ಭಾಗ ೫ 
( 21,600 Must be a holder of a degree in 

- ಅದೇ - ಹೈದ್ರಾಬಾದ್ - ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದ ಹುದ್ದೆಗಳು - 04 
- 40,050 | | Engineering ( Civil) or B . Tech ( Civil ) 

ಹುದ್ದೆಗಳು 
or A .M .I.E . (Civil) with an aggregate 
marks of not less than sixty percent. 

ಮೀಸಲಾತಿ | ಇತರೆ ಮಹಿಳೆ | 
ಪ . ಜಾ 

- 01 
ಪ. ಪಂ . [ 01 | - | 01 | 
ಪ್ರ1 

_ 01 | - | 01 | 
ಸಾ . ಅ 

03 | 01 | 04 
1 .22,800 | Must be holder of a Bachelor Degree ಕನಿಷ್ಠ - 18 
- 43, 200 in Electrical Engineering or AMIE in ಗರಿಷ್ಠ - 35 

ಉಳಿಕೆ ಮೂಲ ವೃಂದದ ಹುದ್ದೆಗಳು - 41 ಹುದ್ದೆಗಳು 
Electrical Engineering from a ಪ್ರ 2ಎ 
Government recognised University / 
Institution. ಪ್ರ 3ಎ | ಮೀಸಲಾತಿ 

ಮಾಸೆ ಕಮಾಲಿ 

ಒಟ್ಟು 
ಪ್ರ 3ಬಿ ) ಪ. ಜಾ | 02 | 02 | 02 | - 

ಪ . ಪಂ . 01 | 01 | - | - 

01 01. 
01 | 02 | 

06 
01 | 01 | - | - | - 

| 01 | - | - | - | - | - | 01 
ಪ್ರ.3ಬಿ | 01 | - | - 
ಸಾ . ಅ | 05 | 06 | 05 | 02 | 01 | 01 | 20 
ಒಟ್ಟು | 13 | 13 | 09 | 02 | 01 | 03 | 41 
* ಶ್ರವಣದೋಷ/ ಚಲನವಲನ( one leg ) ವೈಕಲ್ಯ ಅಭ್ಯರ್ಥಿಗಳು 
ಹೈದ್ರಾಬಾದ್ -ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದ ಹುದ್ದೆಗಳು - 06 

ಹುದ್ದೆಗಳು 
ಮೀಸಲಾತಿ | ಇತರೆ | | ಮಹಿಳೆ | ಗ್ರಾಮೀಣ ಒಟ್ಟು 
ಪಜಾ 01 

- 01 
| ಪಪಂ _ 01 

_ 01 
ಪ್ರವರ್ಗ - 1 , - 01 

- 01 
ಸಾ . ಅ . - 01 | 01 | 01 | 
| ಒಟ್ಟು | 04 | 01 | 01 | 06 


3 


02 


ಪಂ 


3 


> 40 


ಪ.2ಎ 


3) 


ಪ್ರಬಿ 


3ಎ 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


೨೮೩೩ 


1523 - 1567 


1 . 22 ,800 
- 43,200 


ಉಳಿಕೆ ಮೂಲ ವೃಂದದ ಹುದ್ದೆಗಳು - 39 ಹುದ್ದೆಗಳು 


ಕನಿಷ್ಠ - 18 
ಗರಿಷ್ಠ - 35 


Must be holder of Bachelor a Degree 
in Civil Engineering or AMIE in Civil 
from a Government recognised 
University / Institution . 


ಪ್ರ 2ಎ) 


ಪ್ರ 2ಬಿ | 38 


ಪೌರಾಡಳಿತ ನಿರ್ದೇಶನಾಲಯದ 
ಮಹಾನಗರ ಪಾಲಿಕೆಗಳಲ್ಲಿ ಸಹಾಯಕ 
ಅಭಿಯಂತರರು 
(ಸಿವಿಲ್ ) - 45( 39 + 06 - ಹೈಕ ) 
ಹುದ್ದೆಗಳು 
Assistant Engineer ( Civil) in 
Mahanagara Palike the Dept.of 
Municipal Admn. – 45 posts 


(A(A(A 


ಜ . ಪಂ . 


ಚು 


ಪ್ರ2ಎ 


ಪ. ಜಾ 


ಮೀಸಲಾತಿ | ಇ | ಮ | ಗ್ರಾ ಮಾಸ್ಯೆ ಕಮಾಅ | ಅಂ . ವಿ | ಒಟ್ಟು 
ಪ. ಜಾ | 01 | 02 | 02 | - | - 01 | 06 

01 | 01 | - 

01 
01 | 02 | 02 | - 
01 | 01 | _ 

01 
5,3ಬಿ 01 - 
ಸಾ . ಅ | 05 

06 . 

- 05 _ 01 - 01 | 01 
ಓಟ್ಟು 

| 13 | 09 01 . - 01 | 03 | 39 
kಶ್ರವಣದೋಷ/ ಚಲನವಲನ ( one leg, one arm) ವೈಕಲ್ಯ ಅಭ್ಯರ್ಥಿಗಳು 


ಜ.2ಬಿ 


ಚಂ > 40 


53ಎ 


ಪ್ರ 1 


ಹೈದ್ರಾಬಾದ್ - ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದ ಹುದ್ದೆಗಳು - 06 

ಹುದ್ದೆಗಳು 


ಮೀಸಲಾತಿ ಇತರೆ ( ಮಹಿಳೆ 
ಪಜಾ 

01 . 
ಪಪಂ | 01 | - 
ಪ್ರವರ್ಗ - 1 01 
ಸಾ . ಅ . 01 | 01 | 
ಒಟ್ಟು 

- 01 


ಒಟ್ಟು 
_ 01 
_ 01 
01 . 


03 | 


04 


- 


01 


| 


06 


೨೮೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


ಭಾಗ ೫ 


( 1) 
1568 - 1594 


( 2 ) 
12 


( 4) 
1 .22,800 
- 43 ,200 


ಉಳಿಕೆ ಮೂಲ ವೃಂದದ ಹುದ್ದೆಗಳು - 21 ಹುದ್ದೆಗಳು 


ಪೌರಾಡಳಿತ ನಿರ್ದೇಶನಾಲಯದ 
ಮಹಾನಗರ ಪಾಲಿಕೆಗಳಲ್ಲಿ 
ಪರಿಸರ ಅಭಿಯಂತರರು 
- 27 ( 21 + 06 - ಹೈಕ) ಹುದ್ದೆಗಳು 
Environment Engineer in 
Mahanagara Palike the Dept.of 
Municipal Admn . – 27 posts 


Must be holder of a Bachelor 
Degree in Engineering in 
Environmental or Chemical 
Engineering from a Government 
recognised University / Institution . 


ಕನಿಷ್ಠ - 18 
ಗರಿಷ್ಠ - 35 
ಪ್ರ, 2ಎ 


ಪ್ರ 2ಬಿ 


_ 01 


ಪ್ರ 3ಎ 
ಪ್ರ 3ಬಿ ) 


03 


ಪ. ಜಾ 


> 40 


ಪ. ಪಂ 
ಪ್ರ 1 


ಮೀಸಲಾತಿ | ಇತರೆ ಮಹಿಳೆ ಗ್ರಾಮೀಣ ಮಾಸ್ಯೆ | ಅಂ . ವಿ | ಒಟ್ಟು 
ಪ . ಜಾ 01 | 01 | - 

03 
ಪ . ಪಂ . 01 . 

01 . 
ಪ್ರ1 
ಪ್ರ .2ಎ 
.2ಬಿ 01 

_ 01 
ಪ್ರ.3ಎ 01 
01 

- 01 
ಸಾ . ಅ | 02 - 03 | 03 | 01 | 01² |1 10 

- 09 05 | 05 | 01 | 01 | 21 . 
* ಶ್ರವಣದೋಷ/ ಚಲನವಲನ ( one leg, one arm) ವೈಕಲ್ಯ 
ಅಭ್ಯರ್ಥಿಗಳು 


01 . 


ಪ್ರತಿಬಿ 


ಒಟ್ಟು 


ಹೈದ್ರಾಬಾದ್ - ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದದ ಹುದ್ದೆಗಳು - 06 

ಹುದ್ದೆಗಳು 


ಮಹಿಳೆ 


ಗ್ರಾಮೀಣ 


ఒట్టు 


ಮೀಸಲಾತಿ ಇತರೆ | 
ಪಜಾ 

01 


01 


ಪಪಂ 


_ 01 


01 


ಪ್ರವರ್ಗ - 1 


ಸಾ . ಅ . 


| 
| 


01 | 
04 | 


01 
01 


| 
| 


01 
01 


| 
| 
| 


01 
03 | 
06 


ಒಟ್ಟು 


ಭಾಗ ೫ 


೨೮೩೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 

ಭಾಗ- 2 ರಲ್ಲಿ ಅಧಿಸೂಚಿಸಿರುವ ಹುದ್ದೆಗಳಿಗೆ ಅನುಸೂಚಿ 

ಗ್ರೂಪ್ - ಬಿ ಮತ್ತು ಸಿ ಹುದ್ದೆಗಳು 


ಹುದ್ದೆಗಳ 
ಅನುಕ್ರಮ 


ಹುದ್ದೆಯ 
ಸಂಕೇತ/ 
POST 
CODE 


ಇಲಾಖೆಯ ಹೆಸರು ಹುದ್ದೆಯ 
ಪದನಾಮ ಮತ್ತು ಸಂಖ್ಯೆ 


ವೇತನ ಶ್ರೇಣಿ 


ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆ 


ವಯೋಮಿತಿ 

( ವಯಸ್ಸು 
ವರ್ಷಗಳಲ್ಲಿ) 


ಹುದ್ದೆಗಳ ವರ್ಗೀಕರಣ 


ಸಂಖ್ಯೆ 


ಗೂಪ್ - ಬಿ ವರ್ಗ 


1595 - 1605 


13 


ರಾಜ್ಯ ವೃಂದಕ್ಕೆ ಸೇರಿದ ಹುದ್ದೆಗಳು :- 09 ಹುದ್ದೆಗಳು 


Graduate of a recognized university | ಕನಿಷ್ಠ - 18 
with minimum 50 % of marks with | ಗರಿಷ್ಠ - 35 
additional Qualification of MBA ಪ್ರ 2ಎ ) 
with specialization in Finance, or ಪ್ರ 2ಬಿ 
Marketing or Human Resources 
(HR ) from a recognized University . 

ಪ. ಜಾ 


ಅಂ . ವಿ 


ಕರ್ನಾಟಕ ಆಹಾರ ಮತ್ತು ನಾಗರೀಕ | . 22 ,800 
ಸರಬರಾಜು ನಿಗಮ ನಿಯಮಿತದಲ್ಲಿ | - 43200 
ಸಹಾಯಕ ವ್ಯವಸ್ಥಾಪಕರು 11 
ಹುದ್ದೆಗಳು 
Assistant Manager in 
Karnataka Food & Civil 
Supplies 
Corporation Ltd. - 11 posts 


| ಒಟ್ಟು 


((A(8 


ಪ್ರ 3ಎ 


02 


2)||||||| 


01 . 


_ 01 


ಪ. ಪಂ 


ಮೀಸಲಾತಿ ಇ 
ಪ . ಜಾ | 01 | 01 . 
ಪ . ಪಂ . | 01 | - 
ಪ್ರತಿ | 01 | - 
ಪ್ರ2ಎ 
ಸಾ . ಅ . | 01 | 01 | 01 . 

05 | 02 | 01 
* ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದೆ. 


| 40 


01 . 


01 


01 % 


- 04 


ಒಟ್ಟು 


- 


01 


| 


09 


ಹೈದ್ರಾಬಾದ್ - ಕರ್ನಾಟಕ ರಾಜ್ಯ ವ್ಯಾಪ್ತಿ ಸ್ಥಳೀಯ ವೃಂದಕ್ಕೆ ಗುರುತಿಸಿರುವ 

ಹುದ್ದೆಗಳು - 02 ಹುದ್ದೆಗಳು 


ಮೀಸಲಾತಿ 
ಪ . ಜಾ 


| 
| 


ಇತರೆ | ಒಟ್ಟು 
01 | 01 
01 | 01 
02 | 02 


ಸಾ . ಅ . 


ಒಟ್ಟು 


೨೮೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


ಭಾಗ ೫ 


3 . 


6 . 


1 | 
1606 - 1640 


2 
14 


ಕನಿಷ್ಠ - 18 
ಗರಿಷ್ಠ - 35 


ಉಳಿಕೆ ಮೂಲ ವೃಂದಕ್ಕೆ ಸೇರಿದ ಹುದ್ದೆಗಳು :- 29 ಹುದ್ದೆಗಳು 


5 
ಕರ್ನಾಟಕ ಆಹಾರ ಮತ್ತು ನಾಗರೀಕ ರೂ :14 ,550 - | Must be holder of Degree 
ಸರಬರಾಜು ನಿಗಮ ನಿಯಮಿತದಲ್ಲಿ _ 26 , 700 in Commerce or 
ಹಿರಿಯ ಸಹಾಯಕ ( ಲೆಕ್ಕಪತ್ರ) 35 

equivalent qualification 
ಹುದ್ದೆಗಳು 

recognised by the 
Senior Assistant ( Accounts ) 

University . 
in Karnataka Food & Civil 
Supplies Corporation Ltd . - 
35 posts 


| ಮ | ಗ್ರಾ ಮಾಸ್ತೆ | ಅಂ . ವಿ | ಕಮಾಲಿ 

02 | | - | 01 


ಒಟ್ಟು 
05 


( 38 


[ 01 
| 01 . 
| 01 . 


01 


01 


ಪ. ಜಾಲ 
ಪ. ಪಂ | 


ಮೀಸಲಾತಿ 
ಪ . ಜಾ 
ಪ . ಪಂ . 
ಪ್ರ .1 
ಪ್ರ2ಎ 
ಪ್ರ2ಬಿ 
ಪ್ರ3ಎ 
ಪ್ರ3ಬಿ 
ಸಾ . ಅ . 


01 


05 


ಪ್ರ 


1 


01 


01 


_ 01 


| 01 | - | - 
| 01 | - | - 
| 03 | 04 | 04 | 01 | 01 | 01 

10 | 08 | 01 _ 03 - 01 
* ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದೆ 


14 
29 


ಒಟ್ಟು 


06 . 


| 


_ 0 


ಚ . 


ಹೈದ್ರಾಬಾದ್ - ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದಕ್ಕೆ ಗುರುತಿಸಿರುವ ಹುದ್ದೆಗಳು – 06 

ಹುದ್ದೆಗಳು 


ಮೀಸಲಾತಿ | ಇ | ಮ | 


ಗಾ | ಒಟ್ಟು 

01 . 


ಪ . ಜಾ 


ಪ . ಪಂ . 


- 01 


|||||| 


ಪ್ರತಿ 


01 . 


ಸಾ . ಅ . 


03 


ಒಟ್ಟು 


01 


01 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


೨೮೩೭ 


2 


6 . 


1641 - 1670 


ರೂ :14 ,550 

- 26, 700 | 


ಕನಿಷ್ಠ - 18 
ಗರಿಷ್ಠ - 35 


|| 
ಕರ್ನಾಟಕ ಆಹಾರ ಮತ್ತು 
ನಾಗರೀಕ ಸರಬರಾಜು ನಿಗಮ 
ನಿಯಮಿತದಲ್ಲಿ ಗುಣಮಟ್ಟ 
ಪರಿವೀಕ್ಷಕರು - 30 ಹುದ್ದೆಗಳು 
Quality Inspector in 
Karnataka Food & Civil 
Supplies Corporation Ltd . 
- 30 posts 


- 

5 
Must be holder of Degree in 
Agricultural Science with 
specialization in agricultural 
marketing and Co -operation or 
equivalent qualification recognized 
by the University. 


ಉಳಿಕೆ ಮೂಲ ವೃಂದಕ್ಕೆ ಸೇರಿದ ಹುದ್ದೆಗಳು : - 24 ಹುದ್ದೆಗಳು 
ಮೀಸಲಾತಿ ಇ | ಮ | ಗ್ರಾ ಮಾಸ್ಯೆ | ಅಂ . ವಿ | ಒಟ್ಟು 
ಪ . ಜಾ - 01 | 01 | 01 | - | 01 % - 04 
ಪ . ಪಂ . 

01 | _ 


& 


01 | 


((A(A 


ಪ್ರ1 


01. 


01 


01 . 


| 40 


01 


( 


03 


ಪ್ರ2ಎ 

03 
ಪ್ರ,2ಬಿ 
ಪ್ರ .3ಎ 
ಪ್ರ .3ಬಿ | 01 

_ 01 
ಸಾ . ಅ . 

04 | 03 | 01 01 | 12 
| ಒಟ್ಟು | 10 | 06 | 05 | 01 | 02 | 24 

* ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದೆ 
ಹೈದ್ರಾಬಾದ್ -ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದಕ್ಕೆ ಗುರುತಿಸಿರುವ ಹುದ್ದೆಗಳು - 

- 06 ಹುದ್ದೆಗಳು 
ಮೀಸಲಾತಿ | ಇ | ಮ | ಗ್ರಾ | ಒಟ್ಟು 
ಪ . ಜಾ 

| 01 | - | - | 01 
ಪ. ಪಂ . | 01 | - | - | 01 

- 01 | - | - | 01 . 
ಸಾ . ಅ . 

01 || 01 | 01 
ఒట్టు | 04 | 01 | 01 | 06 


|||||| 


ಪ್ರ .1 


- 03 


ಮಹಿಳೆಯರಿಗೆ / ಮಾಜಿ ಸೈನಿಕರಿಗೆ / ಗ್ರಾಮೀಣ / ಕಮಾಅ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ರಿಕ್ತ ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಅಂತಹ ರಿಕ್ತ ಸ್ಥಾನಗಳನ್ನು ಆಯಾ ವರ್ಗಕ್ಕೆ ಸೇರಿದ ಇತರೆ ಅಭ್ಯರ್ಥಿಗಳಿಂದ 
ಭರ್ತಿ ಮಾಡಲಾಗುವುದು. 

ಸೂಚನೆ:- ನಿಗದಿಪಡಿಸಿದ ದೃಷ್ಟಿಮಾಂದ್ಯ ಅಂಗವಿಕಲತೆಯ ಅರ್ಹ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಈ ಹುದ್ದೆಗಳಿಗೆ ನಿಗದಿಪಡಿಸಿದ ಇತರೆ ಅಂಗವಿಕಲತೆಗಳಾದ ಶ್ರವಣದೋಷ/ಕುಷ್ಠರೋಗ ವಿಮುಕ್ತ / ಚಲನವಲನ ವೈಕಲ್ಯ 
ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು 

ಮನೋಜ್ಕುಮಾರ್ ಮೀನಾ, ಭಾ . ಆ. ಸೇ ., 
PR. 247 

ಕಾರ್ಯದರ್ಶಿ, 
Sc . 250 

ಕರ್ನಾಟಕ ಲೋಕಸೇವಾ ಆಯೋಗ. 

ಬೆಂಗಳೂರು- 560001 


ಭಾಗ ೫ 


೨೮೩೮ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೦, ೨೦೧೫ 

ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಹಾವೇರಿ 

ನೇಮಕಾತಿ ಅಧಿಸೂಚನೆ ಸಂಖ್ಯೆ : 03 / 2015 , ದಿನಾಂಕ: 04 /11 / 2015. 
ವಿಷಯ : ಶೀಘ್ರಲಿಪಿಗಾರ ಹುದ್ದೆಗಳ ನೇರ ನೇಮಕಾತಿ ಮಾಡಲು ಅಧಿಸೂಚನೆ ಹೊರಡಿಸುವ ಕುರಿತು. 


02 


02 


92 


ಉಲ್ಲೇಖ : 1. ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರ ಸಂಖ್ಯೆ : ಎಲ್‌ಎಸಿ- 2 205 /2004 , ದಿನಾಂಕ : 17 -06 - 2009 . 

2. ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರ ಸಂಖ್ಯೆ : ಎಲ್‌ಎಸಿ- 2 36/ 2003 , ದಿನಾಂಕ : 23 - 06 - 2011 . 
3. ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರ ಸಂಖ್ಯೆ : ಎಲ್ ಎಸಿ -2 128/2012 , ದಿನಾಂಕ : 14 - 09 -2012 . 

4. ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರ ಸಂಖ್ಯೆ : ಎಲ್‌ಎಸಿ- 2 128/2012 , ದಿನಾಂಕ : 21 - 01 - 2013. 
ಹಾವೇರಿ ಜಿಲ್ಲೆಯ ಅಧೀನ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ “ಶೀಘ್ರಲಿಪಿಗಾರ ” ಹುದ್ದೆಗಳಿಗೆ ನಿಗದಿತ ನಮೂನೆಯಲ್ಲಿ ಅರ್ಜಿಗಳನ್ನು 
ಆಹ್ವಾನಿಸಿದ್ದು, ಇಚ್ಛೆಯುಳ್ಳ ಅಭ್ಯರ್ಥಿಗಳು ಎಲ್ಲ ಅಂಕಣಗಳನ್ನು ಭರ್ತಿ ಮಾಡಿ ಅರ್ಜಿಯ ಜೊತೆಗೆ ದಾಖಲಾತಿಗಳ ಸ್ವಯಂ ದೃಢೀಕೃತ ನಕಲುಗಳನ್ನು 
ಲಗತ್ತಿಸಿ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಹಾವೇರಿ, ಈ ವಿಳಾಸಕ್ಕೆ ನಿಗದಿತ ಅವಧಿಯೊಳಗಾಗಿ ಸಲ್ಲಿಸತಕ್ಕದ್ದು . 

ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕ : 15 - 12 - 2015 . ಸಾಯಂಕಾಲ 05 - 45 ಗಂಟೆಯವರೆಗೆ 
ಹುದ್ದೆಗಳ ಸಂಖ್ಯೆ : 11 
ವರ್ಗಿಕರಣ : 
ರೋಸ್ಟರ್ ಬಿಂದು 

ವರ್ಗಿಕರಣ 
ಮೀಸಲಾತಿ ನೇರ | ಸಮತಳ 

ಕನ್ನಡ 
ಇತರೆ ಮಹಿಳೆ ಗ್ರಾಮೀಣ 

ಒಟ್ಟು 
ಮೀಸಲಾತಿ ಮೀಸಲಾತಿ 

ಮಾದ್ಯಮ 
ಸಾಮಾನ್ಯ ಅಭ್ಯರ್ಥಿ 82 84 1 2 

86 88 90 

3 4 | 

5 6 
ಪರಿಶಿಷ್ಟ ಜಾತಿ 

14 | 
ಪ್ರವರ್ಗ - 2ಎ 85 91 | 13 14 
ಪ್ರವರ್ಗ - 2ಬಿ 1 87 
ಪ್ರವರ್ಗ - 3ಬಿ - 83 | 4 || 01 | 
ಒಟ್ಟು 

02 | 
ವೇತನ ಶ್ರೇಣಿ 
14550 - 350 - 15600 - 400 - 17200 - 450 - 19000 -500 - 21000 - 600 - 24600 - 700 - 26700 / - ಮತ್ತು ಇತರೆ ಭತ್ಯೆಗಳು 
ಕನಿಷ್ಠ ಶೈಕ್ಷಣಿಕ ವಿದ್ಯಾರ್ಹತೆ : 
1. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಎಸ್‌ಎಸ್‌ಎಲ್‌ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. 
2. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಹಿರಿಯ ದರ್ಜೆಯ ಕನ್ನಡ ಮತ್ತು ಆಂಗ್ಲ ಶೀಘ್ರಲಿಪಿ ಮತ್ತು ಬೆರಳಚ್ಚು 

ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. 
ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಹಿರಿಯ ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಶೀಘ್ರಲಿಪಿ ಮತ್ತು ಬೆರಳಚ್ಚು 
ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಥವಾ ಡಿಪ್ಲೋಮಾ ಇನ್ ಕಮರ್ಷಿಯಲ್ ಪ್ರಾಕ್ಟಿಸ್‌ನಲ್ಲಿ ಕನ್ನಡ ಮತ್ತು 

ಆಂಗ್ಲ ಭಾಷೆಗಳ ಹಿರಿಯ ದರ್ಜೆ ಶೀಘ್ರಲಿಪಿ ಮತ್ತು ಬೆರಳಚ್ಚು ಪರೀಕ್ಷೆ ತೇರ್ಗಡೆ ಹೊಂದಿರಬೇಕು. 
ವಯೋಮಿತಿ : 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಈ ಕೆಳಕಂಡ ವಯೋಮಿತಿಯನ್ನು ಹೊಂದಿರತಕ್ಕದ್ದು. 
1. ಕನಿಷ್ಟ ವಯೋಮಿತಿ 18 ವರ್ಷ 
2. ಗರಿಷ್ಠ ವಯೋಮಿತಿ - ಸಾಮಾನ್ಯ ವರ್ಗ - 35 ವರ್ಷ 

- ಪ್ರವರ್ಗ 2ಎ , 2ಬಿ , 3ಎ , 3ಬಿ - 38 ವರ್ಷ 

- ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1- 40 ವರ್ಷ 
3 . ಸರ್ಕಾರಿ ಸೇವೆಯಲ್ಲಿರುವವರಿಗೆ, ವಿಧವೆಯರಿಗೆ , ಮಾಜಿ ಸೈನಿಕರಿಗೆ ಮತ್ತು ಅಂಗವಿಕಲರಿಗೆ ನಿಯಮಗಳ ಅನುಸಾರ ವಯೋಮಿತಿಯಲ್ಲಿ 

ಸಡಲಿಕೆ ನೀಡಲಾಗುವುದು. 


04 


೧ ) . 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೦, ೨೦೧೫ 


೨೮೩೯ 


ಆಯ್ಕೆ ವಿಧಾನ : 
1. ಅಭ್ಯರ್ಥಿಗಳ ಆಯ್ಕೆಯನ್ನು ಕರ್ನಾಟಕ ಅಧೀನ ನ್ಯಾಯಾಲಯಗಳು ( ಲಿಪಿಕ ಮತ್ತು ಇತರೆ ಹುದ್ದೆಗಳು) (ನೇಮಕಾತಿ) ನಿಯಮಗಳು 

1982 ಮತ್ತು ತಿದ್ದುಪಡಿ ನಿಯಮಗಳು 2007 ರಂತೆ ಮಾಡಲಾಗುವುದು. ಆಯ್ಕೆಯಾದ ಅಭ್ಯರ್ಥಿಗಳು ನೇಮಕಾತಿ ನಿಯಮಗಳಂತೆ 
ಎರಡು ವರ್ಷಗಳ ಕಾಲ ಪರಿವೀಕ್ಷಣಾ ಅವಧಿಯನ್ನು ಪೂರೈಸಬೇಕಾಗುವುದು ಮತ್ತು ನಿರ್ಧಿಷ್ಟ ಪಡಿಸಿದ ಪರೀಕ್ಷೆಗಳಲ್ಲಿ 
ಉತ್ತೀರ್ಣರಾಗಬೇಕಾಗುವುದು. 
ಶೀಘ್ರಲಿಪಿಗಾರ ಹುದ್ದೆಗೆ ಒಂದು ನಿಮಿಷಕ್ಕೆ 120 ಶಬ್ದಗಳಂತೆ 5 ನಿಮಿಷಗಳ ಉಕ್ತ ಲೇಖನವನ್ನು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ 
ನೀಡಲಾಗುವುದು. ಅದನ್ನು ಲಿಪ್ಯಂತರಗೊಳಿಸಿ, ಬೆರಳಚ್ಚು ಮಾಡಲು 45 ನಿಮಿಷಗಳ ಕಾಲಾವಕಾಶ ನೀಡಲಾಗುವುದು . ಇದಕ್ಕೆ 100 ಗರಿಷ್ಠ 
ಅಂಕಗಳನ್ನು ನಿಗದಿಪಡಿಸಿದ್ದು, ಸಂದರ್ಶನಕ್ಕೆ ಅರ್ಹತೆ ಹೊಂದಲು ಕನಿಷ್ಠ 50 ಅಂಕಗಳನ್ನು ಪಡೆಯಬೇಕಾಗುವುದು. ಅಭ್ಯರ್ಥಿಯು 
ಎಸ್‌ಎಸ್‌ಎಲ್‌ಸಿ ಪರೀಕ್ಷೆಯಲ್ಲಿ, ಹಿರಿಯ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು, ಶೀಘ್ರಲಿಪಿ ಪರೀಕ್ಷೆಗಳಲ್ಲಿ ಮತ್ತು ಈ ಪ್ರಾಧಿಕಾರ ನಡೆಸಲಾದ 
ಶೀಘ್ರಲಿಪಿ ಹಾಗೂ ಬೆರಳಚ್ಚು ಪಡೆದ ಅಂಕಗಳ ಸರಾಸರಿ ಆಧಾರದ ಮೇಲೆ ಒಂದು ಹುದ್ದೆಗೆ ಅನುಪಾತ 1:5 ರಂತೆ ಅಭ್ಯರ್ಥಿಗಳನ್ನು 
ಸಂದರ್ಶನಕ್ಕೆ ಕರೆಯಲಾಗುವುದು. ಅಭ್ಯರ್ಥಿಯು ಹುದ್ದೆಗೆ ನಿಗದಿಪಡಿಸಲಾದ ಕನಿಷ್ಟ ವಿದ್ಯಾರ್ಹತೆಯಲ್ಲಿ ಪಡೆದ ಅಂಕಗಳು, ಈ 
ಪ್ರಾಧಿಕಾರವು ನಡೆಸಲಾದ ಕನ್ನಡ ಮತ್ತು ಆಂಗ್ಲ ಶೀಘ್ರಲಿಪಿ ಹಾಗೂ ಬೆರಳಚ್ಚು ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಮತ್ತು ಸಂದರ್ಶನದಲ್ಲಿ 

ಪಡೆದ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆಮಾಡಲಾಗುವುದು. 
• ಸೂಚನೆಗಳು : 
1. ಅಭ್ಯರ್ಥಿಗಳು ಲಕೋಟೆಯ ಮೇಲೆ “ಶೀಘ್ರಲಿಪಿಗಾರರ ಹುದ್ದೆಗೆ ” ಎಂದು ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 

ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ನೇಮಕಾತಿ ಪ್ರಾಧಿಕಾರದಿಂದ ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ಹಾಗೂ ಸೇವಾ 
ಪ್ರಮಾಣ ಪತ್ರವನ್ನು ಪಡೆದುಕೊಂಡು, ಅರ್ಜಿಯ ಜೊತೆಗೆ ಲಗತ್ತಿಸಿ, ಆ ಅರ್ಜಿಯನ್ನು ಸಮುಚಿತ ಮಾರ್ಗದ ಮುಖಾಂತರ ಸಲ್ಲಿಸತಕ್ಕದ್ದು. 
ಅಭ್ಯರ್ಥಿಗಳು ನಿರ್ಧಿಷ್ಟಪಡಿಸಿದ ಅರ್ಜಿ ನಮೂನೆಯಲ್ಲಿ ತಮ್ಮ ಇತ್ತೀಚಿನ ಪಾಸ್‌ಪೋರ್ಟ್ ಸೈಜ ಭಾವಚಿತ್ರವನ್ನು ಅಂಟಿಸಿ, ಅದರ ಜೊತೆಗೆ 
ಸ್ವ - ವಿಳಾಸವಿರುವ ಮತ್ತು 5 ರೂಪಾಯಿಗಳ ಅಂಚೆ ಚೀಟಿಯನ್ನು ಲಗತ್ತಿಸಿದ ಲಕೋಟೆಯೊಂದಿಗೆ ಸಲ್ಲಿಸಕ್ಕದ್ದು. 
ಅಭ್ಯರ್ಥಿಗಳನ್ನು ನಿಗದಿಪಡಿಸಿದ ಕನಿಷ್ಟ ವಿದ್ಯಾರ್ಹತೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಅರ್ಹತಾ ಪರೀಕ್ಷೆಗೆ 
ಕರೆಯಬೇಕಾಗಿರುವುದರಿಂದ , ಅವರು ನಿಗದಿಪಡಿಸಿದ ಕನಿಷ್ಠ ವಿದ್ಯಾರ್ಹತೆಯನ್ನು ಹೊಂದಿದ ಬಗ್ಗೆ ಸ್ವಯಂ ದೃಢೀಕೃತ ಅಂಕಪಟ್ಟಿಗಳ 
ನಕಲುಗಳನ್ನು ಕಡ್ಡಾಯವಾಗಿ ಅರ್ಜಿಯ ಜೊತೆಗೆ ಲಗತ್ತಿಸತಕ್ಕದ್ದು, ಇಲ್ಲವಾದಲ್ಲಿ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
ಜನ್ಮ ದಿನಾಂಕವನ್ನು ದೃಢೀಕರಿಸಲು ಎಸ್‌ಎಸ್‌ಎಲ್‌ಸಿ ಅಂಕಪಟ್ಟಿ ಅಥವಾ ವರ್ಗಾವಣೆ ಪ್ರಮಾಣ ಪತ್ರದ ಸ್ವಯಂ ದೃಢೀಕೃತ 
ದಾಖಲೆಯನ್ನು ಕಡ್ಡಾಯವಾಗಿ ಲಗತ್ತಿಸತಕ್ಕದ್ದು . 
ಮೀಸಲಾತಿಯನ್ನು ಕೋರಿ ಅರ್ಜಿಗಳನ್ನು ಸಲ್ಲಿಸುವ ಅಭ್ಯರ್ಥಿಗಳು ಸರಕಾರದಿಂದ ನಿಗದಿಪಡಿಸಿದ ಸಂಬಂಧಪಟ್ಟ ಪ್ರಾಧಿಕಾರಿಗಳಿಂದ ಪಡೆದ 

ಹಾಗೂ ಚಾಲ್ತಿಯಲ್ಲಿರುವ ಪ್ರಮಾಣ ಪತ್ರಗಳ ಸ್ವಯಂ ದೃಢೀಕೃತ ದಾಖಲೆಗಳನ್ನು ಕಡ್ಡಾಯವಾಗಿ ಲಗತ್ತಿಸತಕ್ಕದ್ದು . 
7. ಒಂದು ವೇಳೆ ಅಧಿಸೂಚನೆಯಲ್ಲಿ ನಮೂದಿಸಿದ ವರ್ಗಿಕರಣಕ್ಕನುಸಾರವಾಗಿ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಆ ಸ್ಥಾನಗಳಿಗೆ ಅದೇ 

ವರ್ಗದ ಅರ್ಹ ಇತರ ಅಭ್ಯರ್ಥಿಗಳನ್ನು ಭರ್ತಿ ಮಾಡಿಕೊಳ್ಳಲಾಗುವುದು. 
8. ಅರ್ಹತಾ ಪರೀಕ್ಷೆ ಮತ್ತು ಸಂದರ್ಶನಕ್ಕಾಗಿ ಆಹ್ವಾನಿಸಿದ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗತಕ್ಕದ್ದು. 

ಅಪೂರ್ಣ ಮತ್ತು ಕಡ್ಡಾಯವಾಗಿ ಲಗತ್ತಿಸಬೇಕಾದ ದಾಖಲಾತಿಗಳನ್ನು ಲಗತ್ತಿಸಲಾರದ ಹಾಗೂ ಕೊನೆಯ ದಿನಾಂಕದ ನಂತರ ಬಂದ 

ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
10 . ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದಿಂದ 6 ತಿಂಗಳ ಒಳಗಿರುವ ಹಾಗೂ ಅರ್ಜಿದಾರರಿಗೆ ಸಂಬಂಧಿಕರಲ್ಲದ ಇಬ್ಬರು ಗಣ್ಯ 

ವ್ಯಕ್ತಿಗಳು ನೀಡಿರುವ ನಡತೆ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು. 
11 . ಅರ್ಜಿಯ ಜೊತೆ ಅಭ್ಯರ್ಥಿಯು ಅಭ್ಯಸಿಸಿದ ಶಾಲೆ / ವಿದ್ಯಾಲಯದಿಂದ ಪಡೆದ ಒಂದು ನಡತೆ ಪ್ರಮಾಣ ಪತ್ರವನ್ನು ಸಲ್ಲಿಸತಕ್ಕದ್ದು. 

ವಿಶೇಷ ಸೂಚನೆಗಳು : 
1. ಅರ್ಜಿಯೊಂದಿಗೆ ಲಗತ್ತಿಸಿರುವ ಎಲ್ಲಾ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಪಡೆದು 

ಲಗತ್ತಿಸಿರಬೇಕು. ಇಲ್ಲವೇ ಕೊನೆಯ ದಿನಾಂಕದಂದು ಸಿಂಧುವಾಗಿರಬೇಕು. 
ಯಾವುದೇ ಅಭ್ಯರ್ಥಿಯು ಸರ್ಕಾರಿ … ಸರ್ಕಾರೇತರ ಅಧಿಕಾರಿಗಳಿಂದ ತನ್ನ ಅಭ್ಯರ್ಥಿಕೆಯ ಬಗ್ಗೆ ಪ್ರಭಾವ ಬೀರಿದಲ್ಲಿ ಅಂತಹ 
ಅಭ್ಯರ್ಥಿಗಳು ನೇಮಕಾತಿಗೆ ಅರ್ಹರಾಗುವುದಿಲ್ಲ. 
ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವಜನಿಕ ರಜೆ ಎಂದು ಘೋಷಿಸಿದ ಪಕ್ಷದಲ್ಲಿ ಮುಂದಿನ ಕಚೇರಿ 
ಕೆಲಸದ ದಿನ ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ ಎಂದು ಪರಿಗಣಿಸಲಾಗುವುದು. 
ಯಾವುದೇ ಅಭ್ಯರ್ಥಿಗೆ ಸಂದರ್ಶನದ ಬಗ್ಗೆ ಮಾಹಿತಿ ಬರದಿದ್ದರೆ , ಅವರು ಸಂದರ್ಶನಕ್ಕೆ ಅರ್ಹರಲ್ಲ ಎಂದು ತಿಳಿಯತಕ್ಕದ್ದು ಮತ್ತು ಆ 
ಬಗ್ಗೆ ಯಾವುದೇ ಪತ್ರ ವ್ಯವಹಾರ ಮಾಡಲಾಗುವುದಿಲ್ಲ. 


4 . 


೨೮೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


ಭಾಗ ೫ 


5. ನಿಗದಿಪಡಿಸಿದ ಕೊನೆಯ ದಿನಾಂಕದ ನಂತರ ಬಂದ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 
6. ಅಭ್ಯರ್ಥಿಗಳು ಈ ನೇಮಕಾತಿ ಪ್ರಾಧಿಕಾರ ( ಜಿಲ್ಲಾ ನ್ಯಾಯಾಲಯ, ಹಾವೇರಿ) ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿಯೇ ಅರ್ಜಿಗಳನ್ನು 

ಬೆರಳಚ್ಚು ಮಾಡಿದ ಅಥವಾ ಗಣಕಯಂತ್ರದಲ್ಲಿ ಬೆರಳಚ್ಚು ಮಾಡಿದ ಅರ್ಜಿಯನ್ನು ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು, ಇಲ್ಲವಾದಲ್ಲಿ ಅಂತಹ 
ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಈಶಪ್ಪಾ ಕೆ. ಭೂತೆ 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಹಾವೇರಿ 
ಅರ್ಜಿ ನಮೂನೆ 


ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು , 
ಹಾವೇರಿ - ಇವರಿಗೆ 


ಸ್ವದೃಢೀಕರಿಸಿದ 
ಪಾಸ್‌ಪೋಟ್ 

ಅಳತೆಯ 
ಭಾವಚಿತ್ರವನ್ನು 
ಅಂಟಿಸಬೇಕು 


ಮಾನ್ಯರೇ , 


ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಅಧಿಸೂಚನೆ ಸಂಖ್ಯೆ : 03 /2015, ದಿನಾಂಕ : 04/11/2015 ರ ಪ್ರಕಾರ ನಾನು ಕೆಳಕಂಡ 
ಮಾಹಿತಿಗಳೊಂದಿಗೆ ಶೀಘ್ರಲಿಪಿಗಾರರ ಹುದ್ದೆಗೆ ಈ ಮೂಲಕ ನನ್ನ ವಿವರಗಳೊಂದಿಗೆ ಅರ್ಜಿ ಸಲ್ಲಿಸುತ್ತಿದ್ದೇನೆ. 


ಅಭ್ಯರ್ಥಿಯ ಹೆಸರು 
( ದಪ್ಪ ಅಕ್ಷರಗಳಲ್ಲಿ) 


02 | ತಂದ 


ತಂದೆ / ಗಂಡನ ಹೆಸರು 


03 ತಾಯಿಯ ಹೆಸರು 


ಜನ್ಮ ದಿನಾಂಕ 


05 | 


ವರ್ಷಗಳು 


ತಿಂಗಳುಗಳು 


ದಿನಗಳು 


ವಯಸ್ಸು 
( ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿರುವ 
ಕೊನೆಯ ದಿನಾಂಕದಂದು ಅಭ್ಯರ್ಥಿಯ 
ವಯಸ್ಸು) 


ಅಭ್ಯರ್ಥಿಯ ಖಾಯಂ ವಿಳಾಸ ಮತ್ತು 
ದೂರವಾಣಿ ಸಂಖ್ಯೆ 


ಲಿಂಗ 


ಪುರುಷ / ಮಹಿಳೆ 


ರಾಷ್ಟ್ರೀಯತೆ ಮತ್ತು ಧರ್ಮ 


09 


| 


ಜಾತಿ / ಉಪಜಾತಿ 


ವಿವಾಹಿತರಾದಲ್ಲಿ ಒಬ್ಬರಿಗಿಂತ ಹೆಚ್ಚು ಜೀವಂತ 
ಗಂಡ ಅಥವಾ ಹೆಂಡತಿ ಇದ್ದಾರೆಯೆ ? 
ನೀವು ಯಾವುದಾದರೂ ಕ್ರಿಮಿನಲ್ 
ಮೊಕದ್ದಮೆಯಲ್ಲಿ ಭಾಗಿಯಾಗಿದ್ದೀರೋ ? 
ನೀವು ಸರ್ಕಾರಿ ಸೇವೆಯಿಂದ ಅಥವಾ 
ಇನ್ನಾವುದಾದರೂ ಸೇವೆಯಿಂದ ವಜಾ 
ಆಗಿದ್ದೀರಾ ಅಥವಾ ತೆಗೆದುಹಾಕಲ್ಪಟ್ಟಿದ್ದೀರಾ? 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦, ೨೦೧೫ 


೨೮೪೧ 


ಹೌದು ( ) 


ಇಲ್ಲ ( ) 


ನೀವು ಪ್ರಸ್ತುತ ಸರ್ಕಾರಿ ಸೇವೆಯಲ್ಲಿರುವಿರಾ ? 
( ಸರ್ಕಾರಿ ಸೇವೆಯಲ್ಲಿದ್ದಲ್ಲಿ, ನೇಮಕಾತಿ 
ಪ್ರಾಧಿಕಾರದಿಂದ ಪಡೆದ ನಿರಾಕ್ಷೇಪಣಾ ಪತ್ರದ 
ಪ್ರತಿಯನ್ನು ಕಡ್ಡಾಯವಾಗಿ ಲಗತ್ತಿಸಬೇಕು) 
|ಕೋರುವ ಮೀಸಲಾತಿಗಳು 


14 


ಸಾಮಾನ್ಯ 


| 


ಪ್ರ, ಜಾತಿ 


|| 


ಪ್ರ . ಪಂಗಡ 


ಪ್ರವರ್ಗ - 1 


| 3 - ಎ 


3 - ಬಿ 


ಮಾ . ಸ್ಯೆ 


ಅ೦ . ಅ 


ಯೋ 


. ನಿ . ಅ 


(ಕೋರುವ ಮೀಸಲಾತಿಯನ್ನು ಆ ಚಿಹ್ನೆ 2 - ಎ 

2 - ಬಿ 
ಹಾಕುವುದರ ಮೂಲಕ ಗುರುತಿಸಿ ಪ್ರಮಾಣಪತ್ರದ 
ಸ್ವಯಂ ದೃಢೀಕೃತ ನಕಲನ್ನು ಲಗತ್ತಿಸಬೇಕು) 
ನೀವು ಈ ಯಾವುದಾದರೂ ಮೀಸಲಾತಿ | ಗ್ರಾಮೀಣ | ಕ. ಮಾ . ಅ 
ಅಡಿಯಲ್ಲಿ ಬರುತ್ತೀರಾ? 
(ಸೇರುವ ಮೀಸಲಾತಿಯನ್ನು / ಚಿಹ್ನೆ 
ಹಾಕುವುದರ ಮೂಲಕ ಗುರುತಿಸಿ ಪ್ರಮಾಣಪತ್ರದ 
ಸ್ವಯಂ ದೃಢೀಕೃತ ನಕಲನ್ನು ಲಗತ್ತಿಸಬೇಕು) 


ಗರಿಷ್ಟ ಅಂಕಗಳು 


ಗಳಿಸಿದ ಅಂಕಗಳು 


ಶೇಕಡಾವಾರು 


ಶೈಕ್ಷಣಿಕ ವಿದ್ಯಾರ್ಹತೆ 
( ಸ್ವಯಂ ದೃಢೀಕೃತ ಪ್ರಮಾಣ ಪತ್ರಗಳನ್ನು | 
ಸಲ್ಲಿಸತಕ್ಕದ್ದು) 


ಉತ್ತಿರ್ಣ 
ಹೊಂದಿದ 
ವರ್ಷ 


ಅಂಕಗಳು 


ಪಿ . ಯು . ಸಿ . ಅಥವಾ 3 ವರ್ಷಗಳ ಡಿಪ್ಲೊಮಾ 
ಇನ್ ಕಮರ್ಶಿಯಲ್ ಪ್ರಾಕ್ಟಿಸ್ 


ಕನ್ನಡ ಬೆರಳಚ್ಚು (ಕಿರಿಯ ಶ್ರೇಣಿ) 


ಆಂಗ್ಲ ಬೆರಳಚ್ಚು (ಕಿರಿಯ ಶ್ರೇಣಿ) 


ಕನ್ನಡ ಬೆರಳಚ್ಚು (ಹಿರಿಯ ಶ್ರೇಣಿ) 


ಆಂಗ್ಲ ಬೆರಳಚ್ಚು ( ಹಿರಿಯ ಶ್ರೇಣಿ) 


ಕನ್ನಡ ಶೀಘ್ರಲಿಪಿ ( ಹಿರಿಯ ಶ್ರೇಣಿ) 


ಆಂಗ್ಲ ಶೀಘ್ರಲಿಪಿ ( ಹಿರಿಯ ಶ್ರೇಣಿ) 


ಸೂಚನೆ : ಅಭ್ಯರ್ಥಿಗಳು ಎಲ್ಲಾ ಕಾಲಂಗಳನ್ನು ಖಡ್ಡಾಯವಾಗಿ ಭರ್ತಿ ಮಾಡತಕ್ಕದ್ದು. 


ಈ ಮೇಲೆ ನಮೂದಿಸಿರುವ ಮಾಹಿತಿ ಮತ್ತು ವಿವರಗಳು ಸತ್ಯವಾಗಿದ್ದು ಒಂದು ವೇಳೆ ಅವು ಅಸತ್ಯವೆಂದು ಕಂಡು ಬಂದಲ್ಲಿ ತಾವು 
ತೆಗೆದುಕೊಳ್ಳುವ ತೀರ್ಮಾನಗಳಿಗೆ ಬದ್ಧನಾಗಿರುತ್ತೇನೆ / ಬದ್ಧಳಾಗಿರುತ್ತೇನೆ. 


ಸ್ಥಳ : 
ದಿನಾಂಕ : 


ಅಭ್ಯರ್ಥಿಯ ಸಹಿ 


P . R . 250 


SC -10 


೨೮೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦, ೨೦೧೫ 

ಭಾಗ ೫ 
ಚಿತ್ರದುರ್ಗ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಛೇರಿ 

ಅಧಿಸೂಚನೆ | 

ಸಂಖ್ಯೆ: 03 / 2015 ದಿನಾಂಕಃ 08.10.2015 
ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 15 .12.2015 ಸಂಜೆ 5.00 ಗಂಟೆ. 
ವಿಷಯ : ಚಿತ್ರದುರ್ಗ ನ್ಯಾಯಾಂಗ ಘಟಕಕ್ಕೆ ನೂತನವಾಗಿ ಮಂಜೂರಾಗಿರುವ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯಕ್ಕೆ 

ಬೆರಳಚ್ಚುಗಾರರ ಹುದ್ದೆಗಳ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸುತ್ತಿರುವ ಬಗ್ಗೆ: 
ಉಲ್ಲೇಖ : 1. ಸರ್ಕಾರಿ ಆದೇಶ ಸಂಖ್ಯೆ: ಲಾ 47 ಎಲ್‌ಸಿಇ 2004, ದಿನಾಂಕ : 23.06.2005. 

2. ಸರ್ಕಾರಿ ಆದೇಶ ಸಂಖ್ಯೆಃ ಲಾ 192 ಎಲ್‌ಸಿಇ 2009, ದಿನಾಂಕ : 23. 10.2009. 
3. ಗೌರವಾನ್ವಿತ ಉಚ್ಚ ನ್ಯಾಯಾಲಯ , ಬೆಂಗಳೂರು ರವರ ಪತ್ರ ಸಂಖ್ಯೆ: ಎಲ್‌ಸಿಎ || 19 /2015 , ದಿ: 10.09.2015 . 
4 . ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮ ಹಾಗೂ ಅಧೀನ ನ್ಯಾಯಾಲಯಗಳ (ಲಿಪಿಕ 

ಮತ್ತು ಇತರೆ ಹುದ್ದೆಗಳ ನೇಮಕಾತಿ) ನಿಯಮ, 1982. 
5. ಕರ್ನಾಟಕ ಅಧೀನ ನ್ಯಾಯಾಲಯಗಳ ( ಲಿಪಿಕ ಮತ್ತು ಇತರೆ ಹುದ್ದೆಗಳ ನೇಮಕಾತಿ ) (ತಿದ್ದುಪಡಿ) ನಿಯಮ, 

- 2007, 

6, ಈ ಕಛೇರಿ ಟಿಪ್ಪಣಿ ಹಾಗೂ ದಿನಾಂಕಃ 03.10 .2015 ರ ಟಿಪ್ಪಣಿ ಮೇಲಿನ ಆದೇಶ. 
ಚಿತ್ರದುರ್ಗ ನ್ಯಾಯಾಂಗ ಘಟಕಕ್ಕೆ ನೂತನವಾಗಿ 2ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವು ಉಲ್ಲೇಖ - 1ರ ಸರ್ಕಾರಿ ಆದೇಶದನ್ವಯ 
ಮಂಜೂರಾಗಿರುತ್ತದೆ. ಉಲ್ಲೇಖ - 2ರ ಸರ್ಕಾರಿ ಆದೇಶದನ್ವಯ ಸದರಿ ನ್ಯಾಯಾಲಯಕ್ಕೆ ಮಂಜೂರಾಗಿರುವ ಹುದ್ದೆಗಳನ್ನು ತುಂಬಲು ಮಾನ್ಯ ಉಚ್ಚ 
ನ್ಯಾಯಾಲಯವು ಉಲ್ಲೇಖ -3ರ ಪತ್ರದನ್ವಯ ಅನುಮತಿಸಿದ್ದು , ಸದರಿ ಹುದ್ದೆಗಳನ್ನು ತುಂಬಲು ಕ್ರಮ ತೆಗೆದುಕೊಂಡು ನೂತನವಾಗಿ ಮಂಜೂರಾಗಿರುವ 
ನ್ಯಾಯಾಲಯವು ಕಾರ್ಯಾರಂಭ ಮಾಡಿದ ಕೂಡಲೇ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶಗಳನ್ನು ನೀಡಲು ಸೂಚಿಸಿದೆ. 

ಆದ್ದರಿಂದ, ಮಂಜೂರಾಗಿರುವ ಸದರಿ ನ್ಯಾಯಾಲಯಕ್ಕೆ ಸೃಜಿಸಲಾಗಿರುವ ಎರಡು ಬೆರಳಚ್ಚುಗಾರರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ 
ತುಂಬಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಅಧಿಸೂಚನೆಯ ಜೊತೆಗೆ ಲಗತ್ತಿಸಿರುವ ನಿಗದಿತ ಅರ್ಜಿ ನಮೂನೆಯಲ್ಲಿ ಬೆರಳಚ್ಚು 
ಅಥವಾ ಗಣಕೀಕೃತ ಅರ್ಜಿಯನ್ನು ರಚಿಸಿಕೊಂಡು ಅಭ್ಯರ್ಥಿಗಳು ಅರ್ಜಿಯಲ್ಲಿ ಹುದ್ದೆಗೆ ಸಂಬಂಧಿಸಿದಂತೆ ಎಲ್ಲಾ ಅಂಕಣಗಳಲ್ಲಿ ಮಹಿತಿಯನ್ನು ಭರ್ತಿ 
ಮಾಡಿ ದಿನಾಂಕ: 15.12.2015 ರಂದು ಸಂಜೆ 5. 00 ಗಂಟೆ ಸಮಯದೊಳಗಾಗಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ , ಚಿತ್ರದುರ್ಗಕ್ಕೆ ತಲುಪುವಂತೆ ಸಲ್ಲಿಸತಕ್ಕದ್ದು. 

ಎ) ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ:08 /ಸೇನನಿ / 995, ದಿನಾಂಕ:20.06.1995 
ಬಿ) ಸರ್ಕಾರಿ ಆದೇಶ ಸಂಖ್ಯೆ :ಸಿಆಸುಇ:53 /ಸೇನೆನಿ/2007 , ದಿನಾಂಕ:04 .01.2008 
ಸಿ) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ :128/ಸೇನೆನಿ /2008, ದಿನಾಂಕ:01.08.2009 

ರ ಮೇಲ್ಕಂಡ ಸರ್ಕಾರಿ ಆದೇಶಗಳ ಅನುಸಾರ ಭರ್ತಿ ಮಾಡಬೇಕಾದ ಹುದ್ದೆಗಳ ವರ್ಗಿಕರಣವನ್ನು ಈ ಕೆಳಕಂಡಂತಿದೆ. 
ಬೆರಳಚ್ಚುಗಾರರು : ಹುದ್ದೆಗಳ ಸಂಖ್ಯೆ - 2 

ವರ್ಗಿಕರಣ | ಇತರೆ ಗ್ರಾಮೀಣ | ಒಟ್ಟು 
- ಸಾಮಾನ್ಯ 1 - 
2ಎ | - 

1 
ಒಟ್ಟು 

ಶೈಕ್ಷಣಿಕ ವಿದ್ಯಾರ್ಹತೆ : 
ಬೆರಳಚ್ಚುಗಾರರ ಹುದ್ದೆ : 
1. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಎಸ್. ಎಸ್.ಎಲ್. ಸಿ. ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. 
2. ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಥವಾ ಕರ್ನಾಟಕ ಸೆಕೆಂಡರಿ ಪ್ರೌಢ ಶಿಕ್ಷಣ ಪರೀಕ್ಷೆಗಳ ಮಂಡಳಿ ವತಿಯಿಂದ ನಡೆಸುವ ಕನ್ನಡ ಹಾಗೂ 
ಆಂಗ್ಲ ಬೆರಳಚ್ಚು ಪ್ರೌಢದರ್ಜೆ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ ಉತ್ತೀರ್ಣತೆ. 

ಅಥವಾ 
ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮಂಡಳಿಯು ನಡೆಸುವ ಸೆಕ್ರೆಟರಿಯಲ್ ಪ್ರಾಕ್ಟಿಸ್ ಪಠ್ಯಕ್ರಮದ ಡಿಪ್ಲೋಮಾ ಪದವಿಯೊಂದಿಗೆ ಕನ್ನಡ ಮತ್ತು ಆಂಗ್ಲ 

ಭಾಷೆಗಳ ಬೆರಳಚ್ಚು ವಿಷಯಗಳನ್ನು ಐಚ್ಛಿಕ ವಿಷಯವಾಗಿ ಉತ್ತೀರ್ಣರಾಗಿರಬೇಕು. 
ಆಯ್ಕೆ ವಿಧಾನ : 

ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮ ಹಾಗೂ ಅಧೀನ ನ್ಯಾಯಾಲಯಗಳ (ಲಿಪಿಕ ಮತ್ತು ಇತರೆ ಹುದ್ದೆಗಳ ನೇಮಕಾತಿ) 
ನಿಯಮ, 1982 ಮತ್ತು ಕರ್ನಾಟಕ ಅಧೀನ ನ್ಯಾಯಾಲಯಗಳ ( ಲಿಪಿಕ ಮತ್ತು ಇತರೆ ಹುದ್ದೆಗಳ ನೇಮಕಾತಿ) (ತಿದ್ದುಪಡಿ) ನಿಯಮ, 2007. 

ಬೆರಳಚ್ಚುಗಾರರ ಹುದ್ದೆಗಳಿಗೆ ಅಭ್ಯರ್ಥಿಗಳಿಗೆ ಈ ಕೆಳಕಂಡಂತೆ ಅರ್ಹತಾ ಪರೀಕ್ಷೆಯನ್ನು ಏರ್ಪಡಿಸಲಾಗುವುದು . 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಡಿಸೆಂಬರ್ ೧೦ , ೨೦೧೫ 


೨೮೪೩ 


\ \ 


. 


ಕಾಲ 


ಬೆರಳಚ್ಚುಗಾರರ ಹುದ್ದೆಗಳಿಗೆ 

1. ಅಭ್ಯರ್ಥಿಯು ನೇಮಕಾತಿ ಪ್ರಾಧಿಕಾರದಿಂದ ನಾಮನಿರ್ದೇಶಿಸಲ್ಪಟ್ಟ ಅಧಿಕಾರಿಯವರಿಂದ 15 ನಿಮಿಷಗಳ ಕಾಲ ಉಕ್ತಲೇಖನಕ್ಕೆ ಬೆರಳಚ್ಚು 
ಈ ಯಂತ್ರದಲ್ಲಿ ಬೆರಳಚ್ಚು ಪಡಿಸತಕ್ಕದ್ದು, 
2. ಈ ಪರೀಕ್ಷೆಯು ಗರಿಷ್ಟ 100 ಅಂಕಗಳದ್ದಾಗಿದ್ದು ಪರೀಕ್ಷೆಯಲ್ಲಿ ಉತ್ತೀರ್ಣತೆಗೆ ಕನಿಷ್ಟ 50 ಅಂಕಗಳನ್ನು ಪಡೆಯತಕ್ಕದ್ದು. 

ಮೇಲೆ ಹೇಳಿದ ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿರುವ ಒಟ್ಟು ಶೇಕಡವಾರು ಅಂಕಗಳು ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳು ಹಾಗೂ 
ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. 

ಪರಿವೀಕ್ಷಣಾ ಅವಧಿ : 
ನೇಮಕ ಹೊಂದಿದ ಅಭ್ಯರ್ಥಿಗಳನ್ನು ಕರ್ನಾಟಕ ಸೇವಾ ನಿಯಮ , ಪರಿವೀಕ್ಷಣಾ ನಿಯಮ 1977ರ ಪ್ರಕಾರ 02 ವರ್ಷಗಳ ಪರಿವೀಕ್ಷಣಾ 
ಅವಧಿಯಲ್ಲಿರತಕ್ಕದ್ದು , ಹಾಗೂ ಸದರಿ ಅವಧಿಯಲ್ಲಿ ತಮ್ಮ ಹುದ್ದೆಗಳಿಗೆ ಯಾವುದಾದರೂ ಇಲಾಖಾ ಪರೀಕ್ಷೆಗಳಲ್ಲಿ ಹಾಗೂ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ 
ನಿಯಮದಡಿ ಗೊತ್ತುಪಡಿಸಿದರೆ ಅವುಗಳಲ್ಲಿ ಉತ್ತೀರ್ಣರಾಗತಕ್ಕದ್ದು. 

ಪಿಂಚಣಿ ಸೌಲಭ್ಯ : 
ಸರ್ಕಾರದ ಆದೇಶ ಸಂಖ್ಯೆ : ಎಫ್. ಡಿ . ( ಎಸ್. ಪಿ . ಎಲ್) /04 / ಪಿ . ಇ. ಟಿ /2005, ದಿನಾಂಕ:31. 03.2006 ರಂತೆ ಅನ್ವಯಿಸುವುದು. 

ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ವಿಧಾನ 
ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ನೇಮಕಾತಿ ಪ್ರಾಧಿಕಾರದಿಂದ ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ಪಡೆಯುವುದರ ಮೂಲಕ 
ಅರ್ಜಿಯನ್ನು ಸಮುಚಿತ ಮಾರ್ಗದ ಮುಖಾಂತರ ಸಲ್ಲಿಸತಕ್ಕದ್ದು. 
ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ 

ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಆಸುಇ 43 ಸೇವನೆ 2008, ದಿ: 07 .03.2012 ರನ್ವಯ ಆಯ್ಕೆಯಾದ ಶೀಘ್ರಲಿಪಿಗಾರರು, 
ಬೆರಳಚ್ಚುಗಾರರು ಕರ್ನಾಟಕ ಸರ್ಕಾರ ನಿಗದಿಪಡಿಸುವ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಯನ್ನು ಶೇ .60 ಅಂಕಗಳಿಗೆ ಕಡಿಮೆ ಇಲ್ಲದಂತೆ ಪಡೆದು, ಆಯ್ಕೆಯಾದ 
ಮೂರು ತಿಂಗಳೊಳಗೆ ಪಾಸು ಮಾಡತಕ್ಕದ್ದು. ತಪ್ಪಿದ್ದಲ್ಲಿ ಸದರಿ ನೇಮಕಾತಿಯನ್ನು ಅನರ್ಹಗೊಳಿಸಲಾಗುವುದು. 

ವೇತನ ಶ್ರೇಣಿ : 
ರೂ . 11, 600 - 200 - 12000 - 250 - 13 , 000 - 300 - 14200 - 350 - 15 , 600 - 400 - 17200 - 450 - 19 , 000 -500 - 21, 000 
ಬೆರಳ ಚ್ಚುಗಾರರು 
ಮತ್ತು ಇತರೆ ಭತ್ಯೆಗಳು 

ವಯೋಮಿತಿ : 
ಕನಿಷ್ಠ 18 ವರ್ಷಗಳು 
ಗರಿಷ್ಟ : 
ಸಾಮಾನ್ಯ ವರ್ಗ 

35 ವರ್ಷ 
ಪ್ರವರ್ಗ 2ಎ 

38 ವರ್ಷ 
1. ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿ ಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಕನಿಷ್ಠ 18 ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. 
2. ಸರ್ಕಾರಿ ಸೇವೆಯಲ್ಲಿರುವವರಿಗೆ/ವಿಧವೆಯರಿಗೆ/ ಅಂಗವಿಕಲರಿಗೆ ವಯೋಮಿತಿಯಲ್ಲಿ 10 ವರ್ಷಗಳ ಸಡಿಲಿಕೆ ಇರುತ್ತದೆ. 
3. ಮಾಜಿ ಸೈನಿಕರಿಗೆ ಗರಿಷ್ಠ ವಯೋಮಿತಿ, ಅವನು ಸಶಸ್ತ ದಳಗಳಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವವನೋ ಆ ವರ್ಷಗಳಿಗೆ ಮೂರು ವರ್ಷಗಳನ್ನು 

ಸೇರಿಸಿದರೆ ಎಷ್ಟು ವರ್ಷಗಳು ಆಗುವುದೋ ಅಷ್ಟು ವರ್ಷಗಳ ಸಡಿಲಿಕೆ. 
4, ವಿಧವೆಯಾಗಿದ್ದರೆ ಅವರು ಗರಿಷ್ಠ ವಯೋಮಿತಿ ಸೌಲಭ್ಯವನ್ನು ಕೋರುವವರು ವಿಧವೆಯೆಂಬ ಬಗ್ಗೆ ತಹಶೀಲ್ದಾರ್ ದರ್ಜೆಗೆ ಕಡಿಮೆ ಇಲ್ಲದ ಕಂದಾಯ 

ಪ್ರಾಧಿಕಾರದಿಂದ ಪಡೆದ ಪ್ರಮಾಣ ಪತ್ರಗಳನ್ನು ದ್ವಿಪ್ರತಿಯಲ್ಲಿ ಅರ್ಜಿಯೊಂದಿಗೆ ಲಗತ್ತಿಸತಕ್ಕದ್ದು. 
5. ಅಭ್ಯರ್ಥಿಯು ಕರ್ನಾಟಕ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು ಹೊಂದಿದ ಪಕ್ಷದಲ್ಲಿ ಗರಿಷ್ಟ 

ವಯೋಮಿತಿಯನ್ನು ಅಭ್ಯರ್ಥಿಯು ಎಷ್ಟು ವರ್ಷಗಳ ಅವಧಿಗೆ ಆ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರೋ ಅಥವಾ ಹಿಂದೆ ಸೇವೆ ಸಲ್ಲಿಸಿದ್ದಾರೋ ಅಷ್ಟು 

ವರ್ಷಗಳ ಅಥವಾ 05 ವರ್ಷಗಳ ಅವಧಿ, ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು ಅನ್ವಯಿಸುತ್ತದೆ. 
ಸಾಮಾನ್ಯ ಸೂಚನೆಗಳು : 
1) ಅಭ್ಯರ್ಥಿಯು ಈ ಅಧಿಸೂಚನೆಯಲ್ಲಿ ಲಗತ್ತಿಸಿದ ನಿಗದಿತ ಅರ್ಜಿ ನಮೂನೆಯಲ್ಲಿ ಬೆರಳಚ್ಚು ಮಾಡಿಸಿದ ಅಥವಾ ಗಣಕೀಕೃತ ಅರ್ಜಿಯನ್ನು ತನ್ನ ಕೈ 

ಬರವಣಿಗೆಯಲ್ಲಿ ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು. 
2) ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಹಾಗೂ ಮೀಸಲಾತಿಯಡಿಯಲ್ಲಿ ಅರ್ಜಿ ಹಾಕಲು ಬಯಸುವವರು ಆಯಾ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ನಿಗದಿತ ಅರ್ಜಿ 

ನಮೂನೆಗಳಲ್ಲಿ ಅರ್ಜಿ ಸಲ್ಲಿಸತಕ್ಕದ್ದು. 
3) ಅಭ್ಯರ್ಥಿಯು ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಪೋಟೋವನ್ನು ಅರ್ಜಿ ನಮೂನೆಯಲ್ಲಿ ತೋರಿಸಿರುವ ಜಾಗದಲ್ಲಿ ಅಂಟಿಸಿ ಅದರ ಮೇಲೆ ಸಹಿ 

ಮಾಡತಕ್ಕದ್ದು. 


ಂಟಿ 


೨೮೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦, ೨೦೧೫ 

ಭಾಗ ೫ 
4) ಅರ್ಜಿ ನಮೂನೆಯೊಂದಿಗೆ ಸಲ್ಲಿಸಬೇಕಾಗಿರುವ ಶೈಕ್ಷಣಿಕ ವಿದ್ಯಾರ್ಹತೆಯ ಅಂಕಪಟ್ಟಿಗಳನ್ನು ಹಾಗೂ ಇತರೆ ಪ್ರಮಾಣ ಪತ್ರಗಳನ್ನು ಸ್ವಯಂ ದೃಢೀಕರಿಸಿ 

ಅರ್ಜಿಯೊಂದಿಗೆ ಸಲ್ಲಿಸತಕ್ಕದ್ದು. (ಮೂಲ ಪ್ರತಿಗಳನ್ನು ಲಗತ್ತಿಸುವ ಅವಶ್ಯಕತೆ ಇರುವುದಿಲ್ಲ.) ಲಗತ್ತೀಕರಿಸಿದ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸುವ 

ದಿನಾಂಕದ ಒಳಗೆ ಪಡೆದಿರಬೇಕು. 
5) ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ತಮ್ಮ ನಡತೆ ಮತ್ತು ಶೀಲದ ಬಗ್ಗೆ ತಮ್ಮ ಸಂಬಂಧಿಯಲ್ಲದ ಸಮಾಜದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ಪಡೆದ ಎರಡು 

ಪ್ರಮಾಣ ಪತ್ರಗಳನ್ನು ಹಾಗೂ ಕೊನೆಯಲ್ಲಿ ವ್ಯಾಸಂಗ ಮಾಡಿದ ಶಾಲೆ/ ವಿದ್ಯಾಲಯದಿಂದ ಪಡೆದ ಒಂದು ಪ್ರಮಾಣ ಪತ್ರವನ್ನು ಲಗತ್ತಿಸತಕ್ಕದ್ದು. 
6) ಅಭ್ಯರ್ಥಿಗಳು ನೇಮಕಾತಿ ಸಂಬಂಧದಲ್ಲಿ ಯಾವುದೇ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು ಅನುಸರಿಸಿರುವುದು ಕಂಡು ಬಂದಲ್ಲಿ ಅಂತಹವರನ್ನು 

ನೇಮಕಾತಿಗೆ ಪರಿಗಣಿಸಲಾಗುವುದಿಲ್ಲ . 
7) ಅಪೂರ್ಣವಾಗಿರುವ, ಸಹಿ ಮಾಡದ ಮತ್ತು ವಿದ್ಯಾರ್ಹತೆ, ಜನ್ಮ ದಿನಾಂಕ, ಮೀಸಲಾತಿ ಹಾಗೂ ವಯೋಮಿತಿ ರಿಯಾಯಿತಿ ಬಗ್ಗೆ ಸಂಬಂಧಪಟ್ಟ 

ದಾಖಲೆಗಳನ್ನು ಹೊಂದಿರದ ಅರ್ಜಿಗಳನ್ನು ಯಾವುದೇ ಸೂಚನೆ ಇಲ್ಲದೇ ತಿರಸ್ಕರಿಸಲಾಗುವುದು . 
8) ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಸಮುಚಿತ ಮಾರ್ಗದ ಮುಖಾಂತರ ಸಲ್ಲಿಸಬೇಕು. ಇಲ್ಲವಾದಲ್ಲಿ 

ಸದರಿ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
9) ಅಭ್ಯರ್ಥಿಗಳು ತಮ್ಮ ಅರ್ಜಿಯ ಜೊತೆ ಸ್ವ ವಿಳಾಸವಿರುವ ಲಕೋಟೆಯನ್ನು ಸಲ್ಲಿಸಬೇಕು ಸದರಿ ಲಕೋಟೆಯ ಮೇಲೆ ನೋಂದಾಯಿತ ಅಂಚೆಗೆ ತಗಲುವ 

ಅಂಚೆ ಚೀಟಿಯನ್ನು ಲಗತ್ತಿಸಿರಬೇಕು. 
10) ಅರ್ಜಿದಾರರು ಯಾವ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸುತ್ತಿದ್ದಾರೆಂಬುದನ್ನು ದಪ್ಪ ಅಕ್ಷರಗಳಲ್ಲಿ ಲಕೋಟೆಯ ಮತ್ತು ಅರ್ಜಿಯ ಮೇಲೆ ತಪ್ಪದೇ 

ನಮೂದಿಸತಕ್ಕದ್ದು. 
11 ) ಸಂದರ್ಶನಕ್ಕೆ ಅರ್ಹತೆ ಗಳಿಸಿದ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಸಂದರ್ಶನಕ್ಕೆ ಹಾಜರಾಗುವುದು. 
12 ) ಅಭ್ಯರ್ಥಿಗೆ ಸಂದರ್ಶನಕ್ಕೆ ಹಾಜರಾಗಲು ಸರಿಯಾದ ಅಂಚೆ ವಿಳಾಸ ಸಲ್ಲಿಸದೇ ಅಥವಾ ಅಂಚೆ ಇಲಾಖೆಯಿಂದ ಆದ ವಿಳಂಬದಿಂದ ಮಾಹಿತಿ ಸಿಗದಿದ್ದ 

ಪಕ್ಷದಲ್ಲಿ ಅವರು ಸಂದರ್ಶನಕ್ಕೆ ಹಾಜರಾಗಲು ಅನರ್ಹರೆಂದು ತಿಳಿಯತಕ್ಕದ್ದು . ಈ ಬಗ್ಗೆ ಯಾವುದೇ ಪತ್ರ ವ್ಯವಹಾರಗಳಿಗೆ ಅವಶಕಾಶವಿರುವುದಿಲ್ಲ. 
13) ವಿವರ ತುಂಬಿರುವ ಅರ್ಜಿಗಳನ್ನು ಈ ಕಚೇರಿಯ ವಿರಾಮದ ವೇಳೆಯನ್ನು ಹೊರತುಪಡಿಸಿ ಕೆಲಸದ ವೇಳೆಯಲ್ಲಿ ಮಾತ್ರ ಸ್ವೀಕರಿಸಲಾಗುವುದು. 
14 ) ಪ್ರವರ್ಗ - 2( ಎ) ಗೆ ಸೇರಿದ ಅಭ್ಯರ್ಥಿಗಳು ನಮೂನೆ- ಎಫ್ ನಲ್ಲಿ ಸಂಬಂಧಿಸಿದ ತಹಶೀಲ್ದಾರ್‌ರವರಿಂದ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ 
ಈ ದಿನಾಂಕದಂದು ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ನೆರಳಚ್ಚು ಪ್ರತಿಯನ್ನು ಸಲ್ಲಿಸತಕ್ಕದ್ದು, 
15) ಗ್ರಾಮೀಣಾ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ/ 98 /ಸೇನಿನಿ/ 2005 , ದಿನಾಂಕಃ10. 08.2005ರ ಪ್ರಕಾರ ನಿಗಧಿತ 

ನಮೂನೆ 2 ರಲ್ಲಿ ಅಧಿಕೃತ ಅಧಿಕಾರಿಗಳಿಂದ ಪಡೆದು ಅದನ್ನು ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ರುಜು ಮಾಡಿಸಿ ನೆರಳಚ್ಚು 
ಪ್ರತಿಯನ್ನು ಸಲ್ಲಿಸತಕ್ಕದ್ದು. ವಿವಿಧ ಮೀಸಲಾತಿಯನ್ವಯ ಗ್ರಾಮೀಣ ಅಭ್ಯರ್ಥಿಗಳು ಲಭ್ಯವಿಲ್ಲದಿರುವ ಪಕ್ಷದಲ್ಲಿ ಸದರಿ ಹುದ್ದೆಯ ಆಯ್ಕೆ ಗೆ ಅದೇ 

ಮೀಸಲಾತಿ ಹೊಂದಿದ ಗ್ರಾಮೀಣರಹಿತ ಅಭ್ಯರ್ಥಿಗಳನ್ನು ಪರಿಗಣಿಸಲಾಗುವುದು. 
16) ಗ್ರಾಮೀಣಾ ಮೀಸಲಾತಿ ಕೋರುವ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ನಮೂನೆ-2 ರ ಮೀಸಲಾತಿ ಪ್ರಮಾಣ ಪತ್ರದ ಜೊತೆ ನಮೂನೆ- 1ರಲ್ಲಿ 

ಮೇಲುಸ್ತರಕ್ಕೆ ಸೇರಿಲ್ಲದಿರುವ ಬಗ್ಗೆ ತಹಶೀಲ್ದಾರ್‌ರವರಿಂದ ಪಡೆದ ಪ್ರಮಾಣ ಪತ್ರದ ನೆರಳಚ್ಚು ಪ್ರತಿಯನ್ನು ಸಲ್ಲಿಸತಕ್ಕದ್ದು. 
17) ಅಂಗವಿಕಲ ಮೀಸಲಾತಿ ಕೋರುವ ಅಭ್ಯರ್ಥಿಗಳು ದಿನಾಂಕ:19 .05.2005ರ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ : ಸಿಆಸುಇll5 /ಸೇನ ನಿ/ 2005ರಲ್ಲಿ 

ನಿಗಧಿಪಡಿಸಿದ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ ಪತ್ರವನ್ನು ಪಡೆದು ನೆರಳಚ್ಚು 

ಪ್ರತಿಯನ್ನು ಸಲ್ಲಿಸತಕ್ಕದ್ದು. 
18) ಮಾಜಿ ಸೈನಿಕರು ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಬಗ್ಗೆ ವಿಮುಕ್ತಿ ಹೊಂದಿದ ಬಗೆಗಿನ ಪ್ರಮಾಣ 
ಪತ್ರವನ್ನು ಸಲ್ಲಿಸತಕ್ಕದ್ದು. 

ಕೆ. ಸೋಮಶೇಖರ್ 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 

ಚಿತ್ರದುರ್ಗ. 

ಅರ್ಜಿ ನಮೂನೆ 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 
ಚಿತ್ರದುರ್ಗ ಜಿಲ್ಲೆ , ಚಿತ್ರದುರ್ಗ - ಇವರಿಗೆ. 

ಬಾವಚಿತ್ರ 
ಮಾನ್ಯರೆ, 

ಚಿತ್ರದುರ್ಗ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಅಧಿಸೂಚನೆ ಸಂಖ್ಯೆಃ3 /2015 ದಿನಾಂಕಃ08.10 .2015 ರ ಪ್ರಕಾರ . . . 
, , , , , , , , , , , , , , , , , , , , , , , , , ಹುದ್ದೆಗೆ ನಾನು , , , , , , , , , , , , , , , , ಮೀಸಲಾತಿಯ ವರ್ಗದಡಿಯಲ್ಲಿ ಆಯ್ಕೆ ಯನ್ನು 
ಬಯಸಿ ಈ ಮೂಲಕ ನನ್ನ ವಿವರಗಳೊಂದಿಗೆ ಅರ್ಜಿ ಸಲ್ಲಿಸಿರುತ್ತೇನೆ. 

1 | ಅಭ್ಯರ್ಥಿಯ ಹೆಸರು 
| 2 | ತಂದೆಯ /ತಾಯಿಯ/ಗಂಡನ ಹೆಸರು 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೦, ೨೦೧೫ 


೨೮೪೫ 


ಲಿಂಗ 


6 


| 


ಪಡೆದಿರುವ 
ಅಂಕಗಳು 


ಶೇಕಡವಾರು 
ಅಂಕಗಳು 


ಪೂರ್ಣ ವಿಳಾಸ 
4 | ವಯಸ್ಸು ಮತ್ತು ಜನ್ಮ ದಿನಾಂಕ 

ಪುರುಷ/ ಮಹಿಳೆ 
ರಾಷ್ಟ್ರೀಯತೆ 
ಮತ 
ಜಾತಿ/ಉಪಜಾತಿ 
ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇಚ್ಚಿಸಿರುವುದರ 
ಬಗ್ಗೆ ನಮೂದಿಸುವುದು 
ಯಾವ ಮೀಸಲಾತಿಯಡಿಯಲ್ಲಿ ನೇಮಕಾತಿ 

ಅಪೇಕ್ಷಿಸುವಿರಿ ? 
9 | ಶೈಕ್ಷಣಿಕ ವಿದ್ಯಾರ್ಹತೆಯ ವಿವರಗಳು :- (ಸ್ವಯಂ ದೃಢೀಕೃತ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು) 
ಉತ್ತೀರ್ಣ ಹೊಂದಿದ ಪರೀಕ್ಷೆಗಳು 

ಉತ್ತೀರ್ಣ ಹೊಂದಿದ | ಗರಿಷ್ಟ 
ವರ್ಷ ಮತ್ತು ನೋಂದಣಿ | ಅಂಕಗಳು | 

- ಸಂಖ್ಯೆ 
ಎಸ್ .ಎಸ್.ಎಲ್. ಸಿ/ ತತ್ಸಮಾನ ತರಗತಿ ಪರೀಕ್ಷೆ 
ಹಿರಿಯ ದರ್ಜೆ ಕನ್ನಡ ಮತ್ತು ಆಂಗ್ಲ ಬೆರಳಚ್ಚು 
ಪರೀಕ್ಷೆ. 
ಜಾತಿ/ಗ್ರಾಮೀಣ/ ಮಾಜಿ ಸೈನಿಕ/ ಅಂಗವಿಕಲ/ ವಿಧವೆ 
ಮೀಸಲಾತಿ ಸೌಲಭ್ಯ ಪಡೆಯ ಬಯಸುವ 
ಅಭ್ಯರ್ಥಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಂದ 
ಪಡೆದ ಪ್ರಮಾಣ ಪತ್ರ 
ನೀವು ಪ್ರಸ್ತುತ ಸರ್ಕಾರಿ ಸೇವೆಯಲ್ಲಿರುವಿರಾ 
(ನಿರಾಪೇಕ್ಷಣಾ ಪ್ರಮಾಣ ಪತ್ರ ಲಗತ್ತಿಸುವುದು) ? 
| ಸ್ವ - ವಿಳಾಸದ ಲಕೋಟೆಯ ಮೇಲೆ ನೋಂದಾಯಿತ 
ಅಂಚೆಗೆ ತಗಲುವ ಅಂಚೆ ಚೀಟಿಯನ್ನು 
ಲಗತ್ತಿಸಿರುತ್ತೀರಾ? 
ಅರ್ಜಿ ಸಲ್ಲಿಸಲು ಇಚ್ಚೆ ಪಡುವ ಇತರೆ 
ಯಾವುದಾದರು ವಿವರಗಳು 


10 | ಜಾ2 


11 | 


12 | 


_ 


13 


ಸೂಚನೆ :- ಅಭ್ಯರ್ಥಿಯು ತನಗೆ ಅನ್ವಯವಾಗದ್ದನ್ನು ಹೊಡೆದು ಹಾಕುವುದು. 

ಘೋಷಣೆ 
ಈ ಮೇಲೆ ನಮೂದಿಸಿರುವ ಮಾಹಿತಿ ಮತ್ತು ವಿವರಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯವಾಗಿದ್ದು ಹಾಗೂ ಒಂದು ವೇಳೆ ಅವು ಅಸತ್ಯವೆಂದು 
ಕಂಡು ಬಂದಲ್ಲಿ ನನ್ನ ಅಭ್ಯರ್ಥಿತನವನ್ನು ಬಿಟ್ಟು ಬಿಡಲು ನಾನು ಬದ್ದನಾಗಿರುತ್ತೇನೆ/ ಬದ್ಧಳಾಗಿರುತ್ತೇನೆ. ನಾನು ಆಯ್ಕೆಗೊಂಡರೆ ಚಿತ್ರದುರ್ಗ ಜಿಲ್ಲಾ ಘಟಕದ 
ಯಾವುದೇ ನ್ಯಾಯಾಲಯಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಸಿದ್ಧನಿದ್ದೇನೆ/ ಸಿದ್ಧಳಿದ್ದೇನೆ. 


ದಿನಾಂಕ : 

ಅಭ್ಯರ್ಥಿಯ ಸಹಿ . 
ಅಭ್ಯರ್ಥಿಯು ಸರ್ಕಾರಿ ನೌಕರನಾಗಿದ್ದ ಪಕ್ಷದಲ್ಲಿ ನೇಮಕಾತಿ ಪ್ರಾಧಿಕಾರಗಳ ದೃಢೀಕರಣ ಪತ್ರ 
ಶ್ರೀ /ಶ್ರೀಮತಿ . . . 

. . . . . . . . . . ಇವರ ನಮ್ಮ ಇಲಾಖೆಯಲ್ಲಿ 
ದಿನಾಂಕ : . . . . . . . . . . . . . . . . . . . . . ರಿಂದ . . . . . . . . . . . . . . . ರವರೆಗೆ ಸೇವೆ ಸಲ್ಲಿಸುತ್ತಿದ್ದು ಅಭ್ಯರ್ಥಿಯ ನಡೆತೆಯು 
ಉತ್ತಮವಾಗಿದ್ದು , , , , , , , , , , , , , ಹುದ್ದೆಗೆ ಅರ್ಹರಿರುತ್ತಾರೆ ಮತ್ತು . . . . . . . . . . . . . ಹುದ್ದೆಗೆ ಅರ್ಜಿ ಸಲ್ಲಿಸಲು ಅನುಮತಿಯನ್ನು 
ನೀಡಲಾಗಿದೆ. 


ಪ್ರಾಧಿಕಾರದ ಸಹಿ 


P . R . 231 
SC- 10 


೨೮೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦, ೨೦೧೫ 

ಭಾಗ ೫ 
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ , ಹಾಸನ ಜಿಲ್ಲೆ, ಹಾಸನ 

ಅಧಿಸೂಚನೆ 
ಸಂಖ್ಯೆ : ಗ್ರಾ. ಲೆ. ಸಿಬ್ಬಂದಿ- 213/2013 -2014 , ದಿನಾಂಕ : 02 - 05 - 2015 
ವಿಷಯ :- ಹಾಸನ ಜಿಲ್ಲೆ - ಗ್ರಾಮಲೆಕ್ಕಿಗರ ನೇರ ನೇಮಕಾತಿ 2014 - ಅಂತಿಮ ಆಯ್ಕೆ ಪಟ್ಟಿ ಮತ್ತು ಕಾಯ್ದಿರಿಸಿರುವ ಪಟ್ಟಿ ಪ್ರಕಟಣೆ. 
ಉಲ್ಲೇಖ :- 1, ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 08 ಸೆಹಿಮ 95, ದಿನಾಂಕ: 20/6 /1995. 

2 . ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 53 ಸೆನೆನಿ 2007 , ದಿನಾಂಕ: 4 /1 /2008. 
3. ಸರ್ಕಾರದ ಆದೇಶ ಸಂಖ್ಯೆ: ಕಂಇ 299 ಬಿಎಸ್ಸಿ 2006, ದಿನಾಂಕ: 3/2 /2009 ಮತ್ತು 2/7 /2009. 
4. ಸರ್ಕಾರದ ಆದೇಶ ಸಂಖ್ಯೆ: ಕಂಇ 04 ಬಿಎಸ್ಸಿ 2017, ದಿನಾಂಕ: 25 /2 /2011 . 
5 . ಸರ್ಕಾರದ ಆದೇಶ ಸಂಖ್ಯೆ: ಕಂಇ 33 ಡಿಎಸ್ ಪಿ 2012 . ದಿನಾಂಕ: 5 /6 /2012 . 
6. ಸರ್ಕಾರದ ಅ. ಸ. ಪತ್ರದ ಸಂಖ್ಯೆ : ಆರ್‌ಡಿ 33 ಡಿಎಸ್ಪಿ 2012 . ದಿನಾಂಕ: 21/06/2012 . 
7. ಈ ಕಛೇರಿಯ ಸಮ ಸಂಖ್ಯೆ ಅಧಿಸೂಚನೆ ದಿನಾಂಕ: 26 /11 /2014 ಮತ್ತು ದಿನಾಂಕ: 26/03/2015. 


ಹಾಸನ ಜಿಲ್ಲೆಯಲ್ಲಿ ಖಾಲಿ ಇರುವ 81 ಗ್ರಾಮಲೆಕ್ಕಿಗರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಸಲುವಾಗಿ ಕರ್ನಾಟಕ ಸಾಮಾನ್ಯ 
ಸೇವೆಗಳು ( ರೆವಿನ್ಯೂ ಸಬೋರ್ಡಿನೇಟ್ ಬ್ರಾಂಚ್) (ಕೇಡರ್ & ರಿಕ್ರೂಟ್‌ಮೆಂಟ್) ನಿಯಮಗಳು 2008 ಮತ್ತು ತಿದ್ದುಪಡಿ ನಿಯಮಗಳು 2009 ರನ್ವಯ 
ಹಾಗೂ ಉಲ್ಲೇಖದಲ್ಲಿನ ಸರ್ಕಾರಿ ಆದೇಶಗಳಲ್ಲಿ ನೀಡಿರುವ ಸೂಚನೆಗಳಂತೆ ಉಲ್ಲೇಖ (7) ರ ದಿನಾಂಕ : 26/11 /2014 ರ ಅಧಿಸೂಚನೆಯಲ್ಲಿ ಅರ್ಜಿಗಳನ್ನು 
ಆಹ್ವಾನಿಸಿ ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತದೆ. Online ಮೂಲಕ ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕವಾದ 26 /12 /2014 ರೊಳಗೆ ಸ್ವೀಕೃತವಾದ 
ಒಟ್ಟು ಅರ್ಜಿಗಳಲ್ಲಿ 1:10 ಅನುಪಾತದ ಪ್ರಮಾಣದಲ್ಲಿ ಪರಿಶೀಲನಾ ಪಟ್ಟಿಯನ್ನು ತಯಾರಿಸಿ ಪ್ರಕಟಿಸಲಾಗಿರುತ್ತದೆ. 

ಸದರಿ ಪರಿಶೀಲನಾ ಪಟ್ಟಿಯಂತೆ ದಿನಾಂಕ: 26/02/2015 ಕ್ಕೆ ಪರಿಶೀಲನೆಗೆ ಹಾಜರಾದ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳನ್ನು 
ಪರಿಶೀಲಿಸಿದೆ. ದಾಖಲೆಗಳ ಪರಿಶೀಲನೆಯಿಂದ ಅಭ್ಯರ್ಥಿಗಳ ಮೆರಿಟ್ ಮತ್ತು ಮೀಸಲಾತಿ ಆಧಾರದ ಮೇಲೆ ಉಲ್ಲೇಖ ( 7) ರ ದಿನಾಂಕ: 26/ 03 /2015 ರ 
ಅಧಿಸೂಚನೆಯಲ್ಲಿ 81 ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿರುತ್ತದೆ. 

ಸದರಿ ತಾತ್ಕಾಲಿಕ ಪಟ್ಟಿಗೆ ಐದು ಆಕ್ಷೇಪಣೆಗಳು ನಿಗದಿತ ಅವಧಿಯೊಳಗೆ ಸ್ವೀಕೃತವಾಗಿದ್ದು ಆಕ್ಷೇಪಣೆಗಳನ್ನು ಪರಿಶೀಲಿಸಿದೆ. ಸದರಿ ಆಕ್ಷೇಪಣಾ 
ಅರ್ಜಿಗಳನ್ನು ಪರಿಗಣಿಸಲು ನಿಯಮಗಳಲ್ಲಿ ಅವಕಾಶವಿರುವುದಿಲ್ಲ. ಅದರಂತೆ ಅರ್ಜಿದಾರರಿಗೆ ಸೂಕ್ತ ಹಿಂಬರಹವನ್ನು ನೀಡಲಾಗಿರುತ್ತದೆ. 

ಅಭ್ಯರ್ಥಿಗಳ ಮೆರಿಟ್ ಮತ್ತು ಮೀಸಲಾತಿ ಆಧಾರದಲ್ಲಿ ಮತ್ತು ನಿರ್ದೇಶಕರು, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಬೆಂಗಳೂರು ಇವರು 
ನೀಡಿರುವ ವರದಿಯಂತೆ 81 ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ಮತ್ತು ಶೇಕಡಾ 10 ರಷ್ಟು ಕಾಯ್ದಿರಿಸಿರುವ ಪಟ್ಟಿಯನ್ನು ಈ ಅಧಿಸೂಚನೆಯಲ್ಲಿ 
ಪ್ರಕಟಿಸಲಾಗಿರುತ್ತದೆ. 

ಅಂತಿಮ ಆಯ್ಕೆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳಿಗೆ ಕೌನ್ಸಿಲಿಂಗ್ ಮೂಲಕ ಅವರು ಆಯ್ಕೆ ಮಾಡುವ ಸ್ಥಳವನ್ನು ನಿಯುಕ್ತಿ ಮಾಡಲಾಗುತ್ತದೆ. ಅನಂತರ 
ನೇಮಕಾತಿ ಆದೇಶವನ್ನು ನೀಡಲಾಗುತ್ತದೆ. 

ನೇಮಕಾತಿಯು ಈ ಕೆಳಗಿನ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 
1. ನೇಮಕಾತಿ ಸಮಯದಲ್ಲಿ ಅಭ್ಯರ್ಥಿಯು ನೇಮಕಾತಿಗೆ ಅನರ್ಹರೆಂದು ಕಂಡು ಬಂದಲ್ಲಿ, ನೇಮಕಾತಿಯನ್ನು ಯಾವುದೇ ಸೂಚನೆಯನ್ನು 

ನೀಡದೆ ರದ್ದುಪಡಿಸಲಾಗುವುದು. 
2 . ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ - 1, 2ಎ , 2ಬಿ, 3ಎ , 3ಬಿ , ಗ್ರಾಮೀಣ, ಯೋಜನಾ ನಿರಾಶ್ರಿತ, ಕನ್ನಡ ಮಾಧ್ಯಮ, ಮಾಜಿ ಸೈನಿಕ 

ಮತ್ತು ಅಂಗವಿಕಲ ಮೀಸಲಾತಿಯಡಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳ ನೇಮಕಾತಿಯು ಸದರಿ ಪ್ರಮಾಣ ಪತ್ರಗಳ ಬಗ್ಗೆ ಸಕ್ಷಮ 
ಪ್ರಾಧಿಕಾರಗಳಿಂದ ಸಿಂಧುತ್ವ ಪರಿಶೀಲನೆಗೆ ಒಳಪಟ್ಟಿರುತ್ತದೆ. 
ಆಯ್ಕೆಯಾದ ಅಭ್ಯರ್ಥಿಗಳ ದ್ವಿತೀಯ ಪಿ. ಯು . ಸಿ. ಅಂಕ ಪಟ್ಟಿ ಅಥವಾ CBSE ಅಥವಾ ICSE ನಡೆಸುವ 12 ನೇ ತರಗತಿ ಪರೀಕ್ಷೆಯ ಅಂಕ 

ಪಟ್ಟಿ ಹಾಗೂ ಎಸ್.ಎಸ್.ಎಲ್. ಸಿ. ಅಂಕ ಪಟ್ಟಿ ಸಕ್ಷಮ ಪ್ರಾಧಿಕಾರಿಗಳ ಪರಿಶೀಲನೆಗೆ ಒಳಪಟ್ಟಿರುತ್ತದೆ. 
1 ಅಭ್ಯರ್ಥಿಗಳ ವಿರುದ್ಧ ಯಾವುದೇ ಕ್ರಿಮಿನಲ್ ಮೊಕದ್ದಮೆ ಇರುವುದಿಲ್ಲವೆಂದು ಹಾಗೂ ಒಳ್ಳೆಯ ನಡತೆ ಮತ್ತು ಪೂರ್ವ ಚರಿತ್ರೆ ಹೊಂದಿರುವ 
ಬಗ್ಗೆ ಪೋಲೀಸು ಇಲಾಖೆಯಿಂದ ದೃಢೀಕರಣ ಪತ್ರವನ್ನು ಪಡೆಯುವ ಷರತ್ತಿಗೆ ಒಳಪಟ್ಟಿರುತ್ತದೆ. 


ಅಭ್ಯರ್ಥಿಯು ಸಲ್ಲಿಸುವ ಮೂಲ ದಾಖಲಾತಿಗಳಲ್ಲಿ ತಪ್ಪು ಮಾಹಿತಿ ಇದ್ದಲ್ಲಿ ಅಥವಾ ಸದರಿ ದಾಖಲೆ ಸುಳ್ಳು ಎಂದು ಕಂಡು ಬಂದಲ್ಲಿ 
ಯಾವುದೇ ಸೂಚನೆ ನೀಡದೆ ಅಂತಹವರ ಆಯ್ಕೆಯನ್ನು ರದ್ದುಪಡಿಸಲಾಗುವುದು. 
ಅಭ್ಯರ್ಥಿಯು ನೇಮಕಾತಿ ಆದೇಶ ತಲುಪಿದ 15 ದಿನಗಳೊಳಗೆ ತಮ್ಮ ಮೂಲ ದಾಖಲಾತಿಗಳೊಂದಿಗೆ ಖುದ್ದಾಗಿ ಸಂಬಂಧಿಸಿದ 
ತಹಸೀಲ್ದಾರರ ಸಮಕ್ಷಮದಲ್ಲಿ ವರದಿ ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಕರ್ನಾಟಕ ನಾಗರೀಕ ಸೇವೆ ( ಸಾಮಾನ್ಯ ನೇಮಕಾತಿ) ನಿಯಮಗಳು 
1977ರ ನಿಯಮ 18 ರನ್ವಯ ನೇಮಕಾತಿಯನ್ನು ರದ್ದುಪಡಿಸಲಾಗುವುದು. 
ಶೇಕಡವಾರು ಅಂಕಗಳು ಒಂದೇ ಇದ್ದಂತಹ ಅಭ್ಯರ್ಥಿಗಳ ಪೈಕಿ ನಿಯಮಾನುಸಾರ ವಯಸ್ಸಿನಲ್ಲಿ ಹಿರಿಯರಾದ ಅಭ್ಯರ್ಥಿಯನ್ನು ಆಯ್ಕೆ 
ಮಾಡಿದೆ. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦, ೨೦೧೫ 


೨೮೪೭ 


ಪರಿಶಿಷ್ಟ ಪಂಗಡದ ಮಾಜಿ ಸೈನಿಕರ ಮೀಸಲಾತಿ ಅಡಿಯಲ್ಲಿ ಆಯ್ಕೆ ಆಗಿರುವ ಶ್ರೀ ಆರ್. ಎಂ . ಸುಬ್ರಮಣ್ಯ ಇವರ ಆಯ್ಕೆಯನ್ನು ನಿರ್ದೇಶಕರು , 
ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಬೆಂಗಳೂರು ಇವರು ನೀಡಿರುವ ವರದಿಯಂತೆ ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು 
ಮಾಡಲಾಗಿರುತ್ತದೆ. 
ಅಭ್ಯರ್ಥಿಯು ನೇಮಕಾತಿ ಆದೇಶ ಪಡೆದ ನಂತರ ನಿಗದಿತ ಅವಧಿಯೊಳಗೆ ಗ್ರಾಮಲೆಕ್ಕಿಗರ ಹುದ್ದೆಗೆ ಹಾಜರಾಗಬೇಕು ಹಾಗೂ 
ಹಾಜರಾಗುವಾಗ ಮಾಜಿ ಸೈನಿಕರಿಗೆ ನೀಡುವ ಸೇನಾ ಸೇವಾ ಬಿಡುಗಡೆ ಪ್ರಮಾಣ ಪತ್ರ ( ಪುಸ್ತಕ ), ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ 
ಇಲಾಖೆಯಿಂದ ನೀಡುವ ಮಾಜಿ ಸೈನಿಕರ ಗುರುತಿನ ಚೀಟಿ ಮತ್ತು ಪೆನ್ನನ್ ಪೇಮೆಂಟ್ ಆರ್ಡರ್ ( ಪಿಪಿಓ) ಇವುಗಳನ್ನು ಕಡ್ಡಾಯವಾಗಿ ಈ 

ಕಛೇರಿಗೆ ಹಾಜರುಪಡಿಸಬೇಕು. ತಪ್ಪಿದಲ್ಲಿ ನಿಮ್ಮ ಆಯ್ಕೆಯನ್ನು ರದ್ದುಪಡಿಸಲಾಗುವುದು. 
ಆಯ್ಕೆ ಪಟ್ಟಿ ಮತ್ತು ಕಾಯ್ದಿರಿಸಿರುವ ಪಟ್ಟಿಗಳನ್ನು http://hassan.nic .in ವೆಬ್‌ಸೈಟ್‌ನಲ್ಲಿ ನೋಡಬಹುದು. 
P . R . 232 

ಉಮೇಶ್‌ ಹೆಚ್ , ಕುಸುಗಲ್ 
SC-10 

ಅಧ್ಯಕ್ಷರು , 
ಗ್ರಾಮಲೆಕ್ಕಿಗರ ನೇರ ನೇಮಕಾತಿ ಸಮಿತಿ ಮತ್ತು 

ಜಿಲ್ಲಾಧಿಕಾರಿಗಳು. 


ವಿಷಯ : 


ಗ 


ಉಲ್ಲೇಖ : 


ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ , ಹಾಸನ ಜಿಲ್ಲೆ, ಹಾಸನ 

ಅಧಿಕೃತ ಜ್ಞಾಪನ 
ನಂ . ಗ್ರಾ . ಲೆ. ಸಿಬ್ಬಂದಿ- 213 / 2013 -14, ದಿನಾಂಕ : 08 - 05 - 2015 
ಹಾಸನ ಜಿಲ್ಲಾ ಕಂದಾಯ ಘಟಕದಲ್ಲಿ 2014 ನೇ ಸಾಲಿನಲ್ಲಿ ಖಾಲಿ ಇರುವ ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ 
ನೇಮಕಾತಿ ಮೂಲಕ ಆಯ್ಕೆ ಆದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ಕುರಿತು. 
1. ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 08 ಸೆಹಿಮ 95, ದಿನಾಂಕ: 20/6 /1995 . 
2 . ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 53 ಸೆನೆನಿ 2007, ದಿನಾಂಕ: 40 /2008. 
3. ಸರ್ಕಾರದ ಆದೇಶ ಸಂಖ್ಯೆ : ಕಂಇ 299 ಬಿಎಸ್ಸಿ 2006, ದಿನಾಂಕ : 3 /2 /2009 ಮತ್ತು 2 /7 /2009. 
4. ಸರ್ಕಾರದ ಆದೇಶ ಸಂಖ್ಯೆ: ಕಂಇ 04 ಬಿಎಸ್ಸಿ 2011 , ದಿನಾಂಕ: 25 /2 /2011. 
5. ಸರ್ಕಾರದ ಆದೇಶ ಸಂಖ್ಯೆ: ಕಂಇ 33 ಡಿಎಸ್ ಪಿ 2012. ದಿನಾಂಕ: 5/6/2012. 
6. ಸರ್ಕಾರದ ಅ.ಸ. ಪತ್ರದ ಸಂಖ್ಯೆ: ಆರ್‌ಡಿ 33 ಡಿಎಸ್ಪಿ 2012 . ದಿನಾಂಕ: 21 /06/2012 . 
7. ಈ ಕಛೇರಿಯ ಸಮ ಸಂಖ್ಯೆ ಅಧಿಸೂಚನೆ ದಿನಾಂಕ: 26/11/2014 , 
8. ಈ ಕಛೇರಿಯ ಸಮ ಸಂಖ್ಯೆ ಅಧಿಸೂಚನೆ ದಿನಾಂಕ: 26/03/2015 . 
೨. ಈ ಕಛೇರಿಯ ಸಮ ಸಂಖ್ಯೆ ಅಧಿಸೂಚನೆ ದಿನಾಂಕ: 02 / 05 /2015. 


ಹಾಸನ ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ 81 ಗ್ರಾಮಲೆಕ್ಕಿಗರ ಹುದ್ದೆಗಳನ್ನು ನೇರನೇಮಕಾತಿ ಮೂಲಕ ಭರ್ತಿ ಮಾಡುವ ಸಲುವಾಗಿ 
ಕರ್ನಾಟಕ ಸಾಮಾನ್ಯ ಸೇವೆಗಳು ( ರೆವಿನ್ಯೂ ಸಬೊರ್ಡಿನೇಟ್ ಬ್ರಾಂಚ್) (ಕೇಡರ್ ಅಂಡ್ ರೆಕ್ರೂಟ್‌ಮೆಂಟ್ ) (ತಿದ್ದುಪಡಿ) ನಿಯಮಗಳು 2008 ಮತ್ತು 
2009 ಗಳನ್ವಯ ಉಲ್ಲೇಖ ( 7) ರ ಈ ಕಾರ್ಯಾಲಯದ ಅಧಿಸೂಚನೆಯಲ್ಲಿ, ಆನ್‌ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. ಅದರಂತೆ 
ಅಭ್ಯರ್ಥಿಗಳಿಂದ ಸ್ವೀಕೃತವಾದ ಅರ್ಜಿಗಳನ್ನಾಧರಿಸಿ, ಅರ್ಹತೆ ಮತ್ತು ಮೀಸಲಾತಿಯನ್ವಯ ವಿಂಗಡಿಸಿ 1:10 ರ ಅನುಪಾತದ ಪ್ರಮಾಣದಲ್ಲಿ ಪರಿಶೀಲನಾ 
ಪಟ್ಟಿಯನ್ನು ದಿನಾಂಕ: 11 /02 /2015 ರಂದು ತಯಾರಿಸಿ ಪ್ರಕಟಿಸಲಾಗಿರುತ್ತದೆ. 

ಸದರಿ ಪರಿಶೀಲನಾ ಪಟ್ಟಿಯಂತೆ ದಿನಾಂಕ: 26/02 /2015 ಕ್ಕೆ ಪರಿಶೀಲನೆಗೆ ಹಾಜರಾದ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳನ್ನು 
ಪರಿಶೀಲಿಸಿದೆ. ದಾಖಲೆಗಳ ಪರಿಶೀಲನೆಯಿಂದ ಅಭ್ಯರ್ಥಿಗಳ ಮೆರಿಟ್ ಮತ್ತು ಮೀಸಲಾತಿ ಆಧಾರದಲ್ಲಿ 81 ಅಭ್ಯರ್ಥಿಗಳ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು 
ತಯಾರಿಸಿ ಉಲ್ಲೇಖ (8) ರಲ್ಲಿ ಪ್ರಕಟಿಸಲಾಗಿರುತ್ತದೆ. 

ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಯ ಬಗ್ಗೆ ಆಕ್ಷೇಪಣೆ /ತಕರಾರು ಅರ್ಜಿಗಳನ್ನು ಸಲ್ಲಿಸಲು ಕಾಲಾವಕಾಶ ನೀಡಲಾಗಿದ್ದು , ಸದರಿ ತಾತ್ಕಾಲಿಕ ಪಟ್ಟಿಗಳಿಗೆ ಬಂದ 
ಆಕ್ಷೇಪಣೆಗಳನ್ನು ಪರಿಶೀಲಿಸಿ, ಸದರಿ ಆಕ್ಷೇಪಣಾ ಅರ್ಜಿಗಳನ್ನು ಪರಿಗಣಿಸಲು ನಿಯಮಗಳಲ್ಲಿ ಅವಕಾಶವಿರುವುದಿಲ್ಲ. ಅದರಂತೆ ಅರ್ಜಿದಾರರಿಗೆ ಸೂಕ್ತ 
ಹಿಂಬರಹವನ್ನು ನೀಡಲಾಗಿರುತ್ತದೆ. 

ಅಭ್ಯರ್ಥಿಗಳ ಮೆರಿಟ್ ಮತ್ತು ಮೀಸಲಾತಿ ಆಧಾರದಲ್ಲಿ 81 ಅಭ್ಯರ್ಥಿಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ಮತ್ತು ಶೇಕಡಾ 10 ರಷ್ಟು ಕಾಯ್ದಿರಿಸಿರುವ 
ಪಟ್ಟಿಯನ್ನು ಉಲ್ಲೇಖ (9) ರಲ್ಲಿ ಪ್ರಕಟಿಸಲಾಗಿರುತ್ತದೆ. 

ಆಯ್ಕೆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳಿಗೆ ದಿನಾಂಕ: 08 - 05- 2015 ರಂದು ಕೌನ್ಸಲಿಂಗ್ ಮುಖಾಂತರ ಖಾಲಿ ಹುದ್ದೆಗಳ ಮಾಹಿತಿಯನ್ನು ನೀಡಿ 
ಅಭ್ಯರ್ಥಿಗಳು ಕಾರ್ಯ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ. 

ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಮೆರಿಟ್ ಮತ್ತು ವರ್ಗವಾರು ಆಧಾರದ ಮೇಲೆ, ಈ ಕೆಳಕಂಡ 81 ಅಭ್ಯರ್ಥಿಗಳನ್ನು ಗ್ರಾಮಲೆಕ್ಕಿಗರ ಹುದ್ದೆಯ 
ವೇತನ ಶ್ರೇಣಿಯ 11600 -200 -12000 - 250 -13000 - 300 -14200 - 350 -15600 - 400 -17200 - 450 - 19000 - 500 - 21000 ರಲ್ಲಿ ಈ ಕೆಳಕಂಡ 
ಷರತ್ತುಗಳಿಗೊಳಪಡಿಸಿ ನೇಮಕಾತಿ ಮಾಡಿ ಆದೇಶಿಸಿರುತ್ತದೆ. 


೨೮೪೮ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಡಿಸೆಂಬರ್ ೧೦ , ೨೦೧೫ 


ಭಾಗ ೫ 


ಆಯ್ಕೆ 

ಆಗಿರುವ 
ಶೇಖಡವಾರು 

| ಜನ್ಮ ದಿನಾಂಕ | ವರ್ಗ 
ಅಂಕ 


೫ 
) 


ರೆಫರೆನ್ 


ಅಭ್ಯರ್ಥಿ ಹೆಸರು 


ತಂದೆ ಹೆಸರು 


ನೇಮಕ ಮಾಡಿರುವ 
ವೃತ್ತದ ವಿವರ 


ಸಂ . 


| 


ಮತ್ತು 


ಮೀಸಲಾತಿ 


150776 


ವಿನಯ್. ಹೆಚ್. ವಿ . 


ವಾಸುದೇವ. ಹೆಚ್ 


9533 


05 /02 /1994 


ಸಾಮಾನ್ಯ 


2 


| 150714 


ಭಾಗ್ಯಶ್ರೀ ರಮೇಶ್ ಪಾಟೀಲ 


ರಮೇಶ್ 


94.83 


19 /10 /1996 


ಸಾಮಾನ್ಯ 


( 158908 


ಯಸಮೀನ್ ಬಾನು 


ಸಾದಿಕ್ ಪಾಶ 


94 .17 


17/02 /1996 


4 | 162865 


ಮಹಂತೇಶ. ಕೆ. ಆರ್ 


ರೇವಣಸಿದ್ದಪ್ಪ 


9417 


1502 /1996 


5 


| 151811 


ದೀಪು. ಕೆ . 


ಜೆ.ಕೆ. ಪುರೋಹಿತ್ 


94. 00 


| 14 /021995 


151474 


ಪೂಜಾ. ಡಿ. ವೈ . 


ಯೋಗೇಶ ಡಿ. ಎ . 


94. 00 


| 24 / 041995 


ಸಕಲೇಶಪುರ 
ಸಾಮಾನ್ಯ - | ತಾಲ್ಲೂಕು, ಹೆತ್ತೂರು 
ಸಾಮಾನ್ಯ ಹೋಬಳಿ. 

ಕುರುಬತ್ತೂರು ವೃತ್ತ. 
ಅರಸೀಕೆರೆ ತಾಲ್ಲೂಕು. 

ಬಾಣಾವರ ಹೋಬಳಿ. 
ಸಾಮಾನ್ಯ 

ಶ್ಯಾನೇಗೆರೆ ವೃತ್ತ. 
ಅರಸೀಕೆರೆ ತಾಲ್ಲೂಕು. 

ಕಛೇರಿ ಹೋಬಳಿ. 
ಸಾಮಾನ್ಯ | 

ಭೂಮಿ ಶಾಖೆ ವೃತ್ತ. 

ಚನ್ನರಾಯಪಟ್ಟಣ 
ಸಾಮಾನ್ಯ - | ತಾಲ್ಲೂಕು, ಹಿರಿಸಾವೆ 
ಸಾಮಾನ್ಯ | ಹೋಬಳಿ, ಜಿನ್ನೇನಹಳ್ಳಿ 

ವೃತ್ತ. 

ಸಕಲೇಶಪುರ 
ಸಾಮಾನ್ಯ - | ತಾಲ್ಲೂಕು, ಯಸಳೂರು 
ಸಾಮಾನ್ಯ ಹೋಬಳಿ, 

ಚಂಗಡೀಹಳ್ಳಿ ವೃತ್ತ. 

ಹಾಸನ ತಾಲ್ಲೂಕು. 
ಸಾಮಾನ್ಯ ಶಾಂತಿಗ್ರಾಮ 
ಸಾಮಾನ್ಯ ಹೋಬಳಿ, ಹೊಳಲು 

ವೃತ್ತ. 

ಸಕಲೇಶಪುರ 
ಸಾಮಾನ್ಯ - | ತಾಲ್ಲೂಕು, ಬೆಳಗೋಡು 

ಹೋಬಳಿ, ಬಾಳು 

ವೃತ್ತ. 

ಬೇಲೂರು ತಾಲ್ಲೂಕು. 
ಸಾಮಾನ್ಯ 

ಅರೇಹಳ್ಳಿ ಹೋಬಳಿ. 
ಸಾಮಾನ್ಯ 

ನಾರ್ವೆ ವೃತ್ತ. 

ಚನ್ನರಾಯಪಟ್ಟಣ 
ಸಾಮಾನ್ಯ - | ತಾಲ್ಲೂಕು, ಹಿರಿಸಾವೆ 
ಮಹಿಳೆ | ಹೋಬಳಿ, ನಾಡಕಛೇರಿ 

ವೃತ್ತ. 

ಬೇಲೂರು ತಾಲ್ಲೂಕು. 
ಸಾಮಾನ್ಯ 

ಕಸಬಾ ಹೋಬಳಿ. 
ಮಹಿಳೆ 

ಚಿನ್ನೇನಹಳ್ಳಿ ವೃತ್ತ. 

ಅರಸೀಕೆರೆ ತಾಲ್ಲೂಕು. 
ಸಾಮಾನ್ಯ 

ಕಸಬಾ ಹೋಬಳಿ. 
ಮಹಿಳೆ 

ಸೂಳೇಕೆರೆ ವೃತ್ತ. 

ಹೊಳೆನರಸೀಪುರ 
ಸಾಮಾನ್ಯ ತಾಲ್ಲೂಕು ಕಛೇರಿ 
ಮಹಿಳೆ ಹೋಬಳಿ, ಭೂಮಿ 

ಶಾಖೆ ವೃತ್ತ. 


7 | 170605 


ಮುದ್ದೇಗೌಡರ ನಾಗರಾಜ 


ಮುದ್ದೇಗೌಡ ಹಾಲಪ್ಪ 


94 .00 


| 11 /03 /1996 


ಸಾಮಾನ್ಯ 


8 | 165968 


ಚೇತನಕುಮಾರ . ಹೆಚ್ . ಜೆ. 


ಜಯಣ್ಣ. ಹೆಚ್.ಬಿ. 


93 . 83 


| 08 / 07/1995 


171023 


ದೀಪಿಕಾ. ಹೆಚ್. ಎಸ್ . 


ಶಿವಣ್ಣ.ಹೆಚ್ 


93.67 


| 17/10 /1994 


10 | 158024 


ಕೃಷಿಕಾ. ಜಿ. ಪಿ . 


ಪುಟ್ಟರಾಜು. ಜಿ .ಎಸ್. 


93.67 


15/04 /1996 


163785 


ಸುಮಾ.ಕೆ 


ಕರಿಬಸಪ್ಪ. ಬಿ 


93.67 


13 /11 /1996 


12 | 149255 


ಸುಷ್ಮಾಆರ್ 


ರಂಗನಾಥ. ಬಿ.ಸಿ. 


93.33 


| 12 /121995 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಡಿಸೆಂಬರ್ ೧೦ , ೨೦೧೫ 


೨೮ರ್೪ 


ಆಯ್ಕೆ 
ಆಗಿರುವ 
ವರ್ಗ 


ರೆಫರೆನ್ 


8(d 


ಅಭ್ಯರ್ಥಿ ಹೆಸರು 


ತಂದೆ ಹೆಸರು 


ಶೇಖಡವಾರು 

ಅಂಕ 


ಜನ್ಮ ದಿನಾಂಕ 


ನೇಮಕ ಮಾಡಿರುವ 
ವೃತ್ತದ ವಿವರ 


ಮತ್ತು 


ಮೀಸಲಾತಿ 


13 | 155216 


ಶ್ರೀದೇವಿ. ಎಂ . ಎಂ . 


ಮಂಜುನಾಥ. ಜಿ . ಜಿ 


93 .33 


21/04 /1996 


ಸಾಮಾನ್ಯ 
ಮಹಿಳೆ 


ಬೇಲೂರು ತಾಲ್ಲೂಕು. 
ಅರೇಹಳ್ಳಿ ಹೋಬಳಿ. 

ದ ವೃತ್ತ. 
ಬೇಲೂರು ತಾಲ್ಲೂಕು. 
ಹಳೇಬೀಡು ಹೋಬಳಿ. 
ಸಾಣೇನಹಳ್ಳಿ ವೃತ್ತ. 


14 | 161735 


ನಿರ್ಮಲ. ಹೆಚ್ . ಎಸ್. 


ಶಾಂತೇಗೌಡ 


93 .33 


10 /07/1996 


ಸಾಮಾನ್ಯ 
ಮಹಿಳೆ 


15 | 169313 


ರಂಜಿತಾ. ಕೆ . ವಿ . 


ವಿಶ್ವನಾಥ.ಕೆ. ಎಂ . 


93.17 


| 19 / 05 /1995 


16 | 157905 


ಶ್ವೇತಾ.ಕೆ. ಪಿ. 


ಪುಟ್ಟಮಲ್ಲೇಗೌಡ.ಕೆ. ಎಂ . | 


93.17 


| 28/01/1996 


17 | 149221 


ಶ್ರೀಧರ. ಎನ್ . 


ನಟರಾಜ. ಕೆ 


93 . 00 


| 17 / 03 /1995 


18 | 149435 


ಪ್ರೇಮಾ.ಎಸ್. 


ಸದಾಶಿವಯ್ಯ . ಟಿ . 


92 .83 


07 /11 /1996 


19 | 154552 


ಸೌಮ್ಯಶ್ರೀ .ಎನ್ 


ನಿಂಗಪ್ಪ.ಎನ್. 


92.67 


17 /01 /1993 


ಹೊಳೆನರಸೀಪುರ 
ಸಾಮಾನ್ಯ ತಾಲ್ಲೂಕು, ಹಳೆಕೋಟೆ 
ಮಹಿಳೆ | | ಹೋಬಳಿ, ಹಳೆಕೋಟೆ 

ವೃತ್ತ. 

ಹಾಸನ ತಾಲ್ಲೂಕು. 
ಸಾಮಾನ್ಯ ಶಾಂತಿಗ್ರಾಮ 
ಮಹಿಳೆ ಹೋಬಳಿ. 

ಮೊಸಳೆಹೊಸಳ್ಳಿ ವೃತ್ತ. 
ಸಾಮಾನ್ಯ ಚನ್ನರಾಯಪಟ್ಟಣ 
ಕನ್ನಡ| ತಾಲ್ಲೂಕು, ಕಸಬಾ 
ಮಾದ್ಯಮ ಹೋಬಳಿ 
ಅಭ್ಯರ್ಥಿ | ಡಿ. ಕಾಳೇನಹಳ್ಳಿ ವೃತ್ತ. 

ಅರಸೀಕೆರೆ ತಾಲ್ಲೂಕು. 
ಸಾಮಾನ್ಯ 

ಗಂಡಸಿ ಹೋಬಳಿ. 
ಮಹಿಳೆ 

ಗಂಡಸಿ ವೃತ್ತ. 

ಅರಸೀಕೆರೆ ತಾಲ್ಲೂಕು. 
ಸಾಮಾನ್ಯ 

ಕಣಕಟ್ಟೆ ಹೋಬಳಿ. 
ಮಹಿಳೆ 

ಕ್ಯಾತನಹಳ್ಳಿ ವೃತ್ತ. 

ಅರಸೀಕೆರೆ ತಾಲ್ಲೂಕು. 
ಸಾಮಾನ್ಯ 

ಬಾಣಾವರ ಹೋಬಳಿ. 
ಮಹಿಳೆ 

ಕೊಂಡವಾಗಿಲು ವೃತ್ತ. 
ಸಾಮಾನ್ಯ - | ಚನ್ನರಾಯಪಟ್ಟಣ 
ಕನ್ನಡ ತಾಲ್ಲೂಕು, ನುಗ್ಗೇಹಳ್ಳಿ 
ಮಾದ್ಯಮ ಹೋಬಳಿ, ನುಗ್ಗೇಹಳ್ಳಿ 
ಅಭ್ಯರ್ಥಿ 

ವೃತ್ತ. 
ಚನ್ನರಾಯಪಟ್ಟಣ 

ತಾಲ್ಲೂಕು. 
3ಎ 

ಶ್ರವಣಬೆಳಗೊಳ 
ಸಾಮಾನ್ಯ 

ಹೋಬಳಿ, ಕೊತ್ತನಘಟ್ಟ 

ವೃತ್ತ. 

ಚನ್ನರಾಯಪಟ್ಟಣ 
ಸಾಮಾನ್ಯ ತಾಲ್ಲೂಕು, ಕಸಬಾ 
ಮಹಿಳೆ ಹೋಬಳಿ. 

ಶ್ರೀನಿವಾಸಪುರ ವೃತ್ತ. 
ಬೇಲೂರು ತಾಲ್ಲೂಕು. 

ಕಸಬಾ ಹೋಬಳಿ. 
ಮಹಿಳೆ 

ಯಮಸಂದಿ ವೃತ್ತ. 


20 | 150128 


ಸಂಜೀವಿನಿ. ಡಿ . 


ದೇವೇಂದ್ರಪ್ಪ 


92 .67 


| 01/02 /1996 


156411 


ಮಹೇಶ್ ಮಂಜುನಾಥ್ 

ಪೂಜಾರ್ 


ಮಂಜುನಾಥ್ 


92 . 67 


| 05 / 05 /1996 


22 | 159558 


ದೇವರಾಜು . ಬಿ . ಆರ್‌. 


ರಂಗಯ್ಯ . ಬಿ. ಟಿ. 


92.50 


| 10/12 /1992 


23 | 166547 


ರಷ್ಟಿ . ಯು . 


ಉಮೇಶ್ 


92 .50 


| 23 / 07 /1996 . 


3ಎ 


14 


161817 


ಅರ್ಚನ. ವಿ .ಎಸ್ . 


ಸುರೇಶ್. ವಿ . ಟಿ . 


92 .50 


| 06 / 08 /1996 


೨೮೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೦ , ೨೦೧೫ 


ಭಾಗ ೫ 


ಆಯ್ಕೆ 
ಆಗಿರುವ 


ರೆಫರೆನ್ 


) 


ಅಭ್ಯರ್ಥಿ ಹೆಸರು 


ತಂದೆ ಹೆಸರು 


ಶೇಖಡವಾರು 

| ಜನ್ಮ ದಿನಾಂಕ 
ಅಂಕ 


ವರ್ಗ 


ನೇಮಕ ಮಾಡಿರುವ 
ವೃತ್ತದ ವಿವರ 


| 


ಮತ್ತು 


ಮೀಸಲಾತಿ 


25 ( 149575 


ವಿನುತವಾಣಿ. ಎಸ್ . 


ಸುರೇಶ್. ಬಿ.ಎನ್. 


92 . 33 


31/07 /1994 


3ಬಿ 
ಮಹಿಳೆ 


ಸಕಲೇಶಪುರ 
ತಾಲ್ಲೂಕು ಕಛೇರಿ 
ಹೋಬಳಿ, ಭೂಮಿ 
ಶಾಖೆ ವೃತ್ತ. 


166627 


ಚೈತ್ರ.ಎಸ್‌. ಎಂ . 


ಮಂಜುನಾಥ 


92 .33 


19 /05 /1996 


| 168099 


ವೀರಣಗೌಡ ದಾನಪ್ಪಗೌಡ್ರ 


ಶಿವಾನಂದಗೌಡ್ರ 


92. 33 


| 01 /06 /1996 


28 | 158496 


ಪೃಥ್ವಿರಾಜ್ .ಆರ್. 


ರಾಜಣ್ಣ 


92 .33 


| 18 / 09 1996 


153116 


ಚಂದ್ರಶೇಖರ. ಬಿ . 


ಬಾಲಸುಬ್ರಮಣ್ಯಂ.ಎಸ್. 


92.17 


| 30 /041992 


30 | 152556 


ಚೆಂಗಪ್ಪ. ಎ . ಬಿ. 


ಬೋಪಯ್ಯ .ಎ.ಪಿ. 


92 .17 


| 


30 21995 


162317 


ಶೃತಿ. ಡಿ.ಮಟ್ಟುರ್ 


ದೇವೇಂದ್ರಪ್ಪ 
ಮಾಟ್ಟುರ್ 


92.17 


05 /08 /1996 


ಅರಸೀಕೆರೆ ತಾಲ್ಲೂಕು. 
ಸಾಮಾನ್ಯ 

ಕಣಕಟ್ಟೆ ಹೋಬಳಿ. 
ಗ್ರಾಮೀಣ 

ಮಾಡಾಳು ವೃತ್ತ. 

ಬೇಲೂರು ತಾಲ್ಲೂಕು. 
ಸಾಮಾನ್ಯ 

ಮಾದಿಹಳ್ಳಿ ಹೋಬಳಿ. 
ಗ್ರಾಮೀಣ 

ಆಂದಲೆ ವೃತ್ತ. 
ಚನ್ನರಾಯಪಟ್ಟಣ 

ತಾಲ್ಲೂಕು. 
ಸಾಮಾನ್ಯ 

ದಂಡಿಗನಹಳ್ಳಿ 
ಗ್ರಾಮೀಣ 

ಹೋಬಳಿ, ಕುಂದೂರು 

ವೃತ್ತ. 

ಚನ್ನರಾಯಪಟ್ಟಣ 
ಸಾಮಾನ್ಯ 

ತಾಲ್ಲೂಕು, ಬಾಗೂರು 
ಗ್ರಾಮೀಣ 

ಹೋಬಳಿ, ಅಣತಿ ವೃತ್ತ. 

ಸಕಲೇಶಪುರ 
ಸಾಮಾನ್ಯ - | ತಾಲ್ಲೂಕು, ಬೆಳಗೋಡು 
ಗ್ರಾಮೀಣ | ಹೋಬಳಿ , ಉದೇವಾರ 

ವೃತ್ತ. 

ಅರಸೀಕೆರೆ ತಾಲ್ಲೂಕು. 
ಸಾಮಾನ್ಯ 

ಗಂಡಸಿ ಹೋಬಳಿ. 
ಗ್ರಾಮೀಣ 

ನಾಗರಹಳ್ಳಿ ವೃತ್ತ. 

ಚನ್ನರಾಯಪಟ್ಟಣ 
3ಬಿ - ಕನ್ನಡ 

ತಾಲ್ಲೂಕು, ಬಾಗೂರು 
ಮಾದ್ಯಮ 

ಹೋಬಳಿ, ಓಬಳಾಪುರ 
ಅಭ್ಯರ್ಥಿ 

ವೃತ್ತ. 

ಸಕಲೇಶಪುರ 
2ಬಿ 

ತಾಲ್ಲೂಕು, ಕಸಬಾ 
ಸಾಮಾನ್ಯ ಹೋಬಳಿ, ಹೆಬ್ಬಸಾಲೆ 

ವೃತ್ತ. 

ಚನ್ನರಾಯಪಟ್ಟಣ 
ಸಾಮಾನ್ಯ ತಾಲ್ಲೂಕು, ಬಾಗೂರು 
ಗ್ರಾಮೀಣ ಹೋಬಳಿ, ಕೆಂಬಾಳು 

ವೃತ್ತ. 

ಹಾಸನ ತಾಲ್ಲೂಕು. 
ಸಾಮಾನ್ಯ 

ಕಟ್ಟಾಯ ಹೋಬಳಿ. 
ಗ್ರಾಮೀಣ 

ಕಲ್ಲಹಳ್ಳಿ ವೃತ್ತ. 

ಬೇಲೂರು ತಾಲ್ಲೂಕು. 
3ಬಿ 

ಅರೇಹಳ್ಳಿ ಹೋಬಳಿ. 
ಮಹಿಳೆ 

ಮಲಸಾವರ ವೃತ್ತ. 


32 | 158836 


ಚಂದ್ರಶೇಖರ ಹನಮನಹಳ್ಳಿ 


ಶಿವಬಸಪ್ಪ 


92 . 17 


| 31 /08 /1996 
| 


33 | 152317 


ಆಸಿಫ್ . ಎಂ . ಐ . 


ಇಮಾಮ್ 


9217 


| 27 /10/1996 


34 | 168198 


ಪವಿತ್ರ.ಕೆ. ಎಂ . 


ಮಂಜೇಗೌಡ 


92.17 


08111996 


35 


170725 | 


ರಾಜೇಶ್ವರಿ ಗುಬ್ಬಚಿ 


ಸೋಮಶೇಖರ 


92 . 00 


18 / 06 /1995 


36 | 159459 


ಅಪೂರ್ವ . ಬಿ . ಎಂ . 


ಮಲ್ಲಿಕಾರ್ಜುನ. ಬಿ . ಜಿ. 


92. 00 


[ 26/07/1995 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಡಿಸೆಂಬರ್ ೧೦ , ೨೦೧೫ 


೨೮೫೧ 


ಆಯ್ಕೆ 
ಆಗಿರುವ 
ವರ್ಗ 


೫ 
) 


ರೆಫರೆನ್ 


ಅಭ್ಯರ್ಥಿ ಹೆಸರು 


ತಂದೆ ಹೆಸರು 


ಶೇಖಡವಾರು 

ಅಂಕ 


* ಜನ್ಮ ದಿನಾಂಕ 


ನೇಮಕ ಮಾಡಿರುವ 
ವೃತ್ತದ ವಿವರ 


ಸಂ . 


| 


ಮತ್ತು 


ಮೀಸಲಾತಿ 


37 | 152431 


ಪ್ರವೀಣ್ಕುಮಾರ.ಎಸ್‌. ಎಂ . 


ಮಂಜೇಗೌಡ 


92 . 00 


| 12 /10 / 1995 


| 156667 


ಪುಷ್ಪ.ಬಿ. 


ಭೈರಪ್ಪ. ಬಿ.ಕೆ. 


91.83 


27/06/1993 


ಹೊಳೆನರಸೀಪುರ 

ತಾಲ್ಲೂಕು. 
ಸಾಮಾನ್ಯ 

ಹಳ್ಳಿಮೈಸೂರು 
ಗ್ರಾಮೀಣ 

ಹೋಬಳಿ, ಶ್ರವಣೂರು 

ವೃತ್ತ. 

ಅರಸೀಕೆರೆ ತಾಲ್ಲೂಕು. 
ಸಾಮಾನ್ಯ 

ಜಾವಗಲ್ ಹೋಬಳಿ. 
ಗ್ರಾಮೀಣ 

ಮಾವುತನಹಳ್ಳಿ ವೃತ್ತ. 
ಪ್ರವರ್ಗ - | ಅರಸೀಕೆರೆ ತಾಲ್ಲೂಕು. 

l ಜಾವಗಲ್ ಹೋಬಳಿ. 
ಸಾಮಾನ್ಯ ದೇಶಾಣಿ ವೃತ್ತ. 

ಅರಸೀಕೆರೆ ತಾಲ್ಲೂಕು. 
2ಎ 

ಕಣಕಟ್ಟೆ ಹೋಬಳಿ. 
ಸಾಮಾನ್ಯ 

ರಾಂಪುರ ವೃತ್ತ. 

ಅರಸೀಕೆರೆ ತಾಲ್ಲೂಕು. 
3ಬಿ 

ಗಂಡಸಿ ಹೋಬಳಿ. 
ಗ್ರಾಮೀಣ 

ಬಾಗೀವಾಳು ವೃತ್ತ. 


39 | 163159 


ರಜಿಯಾಬೇಗಂ 


ಮಹಮದಾಲಿ 
ನೂರ್‌ಬಾಷಾ 


91. 83 


12 / 06 /1995 


40 | 167247 


ಮಾಲತಿ. ವೈ ಮಟ್ಟುರ್ 


ಯಲ್ಲಪ್ಪ 


91.83 | 


10 /06 /1996 


41 | 150538 


ಯಶೋದ. ಐ .ಎನ್. 


ನಾಗರಾಜ . ಐ . 


91.83 | 


10 /06 /1996 


42 | 154756 


ಗುರು.ಆರ್‌. 


ರವಿ 


91. 83 


| 25 / 05/ 1996 


43 | 159719 


ವೇಣುಗೋಪಾಲ.ಹೆಚ್. ವಿ. 


ವೆಂಕಟಾಚಲಯ್ಯ 


91.83 


| 18/ 08 /1996 


ಸಕಲೇಶಪುರ 
2ಎ ತಾಲ್ಲೂಕು, ಕಸಬಾ 
ಸಾಮಾನ್ಯ ಹೋಬಳಿ, ಕುಂಬರಡಿ 

ವೃತ್ತ. 

ಚನ್ನರಾಯಪಟ್ಟಣ 
ಪರಿಶಿಷ್ಟ 

ತಾಲ್ಲೂಕು, ಬಾಗೂರು 
ಪಂಗಡ 

ಹೋಬಳಿ, ಕಾರೇಹಳ್ಳಿ 
ಗ್ರಾಮೀಣ 

ವೃತ್ತ. 

ಅರಸೀಕೆರೆ ತಾಲ್ಲೂಕು. 
3ಬಿ 

ಗಂಡಸಿ ಹೋಬಳಿ. 
ಗ್ರಾಮೀಣ 

ಹುಲ್ಲೇಕೆರೆ ವೃತ್ತ. 

ಹೊಳೆನರಸೀಪುರ 
2ಎ - | ತಾಲ್ಲೂಕು, ಕಸಬಾ 
ಸಾಮಾನ್ಯ | ಹೋಬಳಿ, ಸಿಂಗಾಪುರ 


153310 


ವಿದ್ಯಾಶ್ರೀ ಶಂಕರಪ್ಪ ಮುಚಂಡಿ 


ಶಂಕರಪ್ಪ 


91. 83 


21/09 /1996 


45 | 153591 


ಕಾವ್ಯಶ್ರೀ . ಜೆ. 


ಜಯಶಂಕರ .ಎಸ್‌. ಎಂ . 


91.67 


| 


11 /12 /1992 


ವೃತ್ತ. 


46 | 170530 


ಅಫರೋಜ್. ಎಸ್ . ಎ . 


ಅಬ್ದುಲ್ ಖದ್ರೂಸ್ 


91.67 


| 05 / 02 /1994 


47 | 153685 


ಮಹಾದೇವಿ ಹಾರನಹಳ್ಳಿ 


ಹೊನ್ನಪ್ಪ ಹೆಚ್ . 


91. 67 


| 08/061996 | 


ಸಕಲೇಶಪುರ 
2ಬಿ 

ತಾಲ್ಲೂಕು. 
ಗ್ರಾಮೀಣ ಹಾನುಬಾಳು ಹೋಬಳಿ. 

ಹುರುಡಿ ವೃತ್ತ. 

ಅರಸೀಕೆರೆ ತಾಲ್ಲೂಕು. 
ಪ್ರವರ್ಗ 

ಕಣಕಟ್ಟೆ ಹೋಬಳಿ. 
l - ಮಹಿಳೆ 

ದೋಣನಕಟ್ಟೆ ವೃತ್ತ. 

ಸಕಲೇಶಪುರ 
2ಎ 

ತಾಲ್ಲೂಕು. 
ಗ್ರಾಮೀಣ | ಹಾನುಬಾಳು ಹೋಬಳಿ. 

ಕ್ಯಾಮನಹಳ್ಳಿ ವೃತ್ತ. 


48 | 


151330 


ಔಡಲಸಿದ್ದ ತಿಪ್ಪಣ್ಣ ಗುಜ್ಯಾದ್ 


ತಿಪ್ಪಣ್ಣ 


91. 67 


| 


15 / 06 /1996 


೨೮೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೦ , ೨೦೧೫ 


ಭಾಗ ೫ 


ಆಯ್ಕೆ 
ಆಗಿರುವ 
ವರ್ಗ 


(GL 


ರೆಫರೆನ್ 


ಅಭ್ಯರ್ಥಿ ಹೆಸರು 


ತಂದೆ ಹೆಸರು 


ಶೇಖಡವಾರು 

ಅಂಕ 


ಜನ್ಮ ದಿನಾಂಕ 


ನೇಮಕ ಮಾಡಿರುವ 
ವೃತ್ತದ ವಿವರ 


ಮತ್ತು 


ಮೀಸಲಾತಿ 


49 | 155598 


ಅರುಣಿ. ಎನ್. 


ಹನುಮಂತರಾವ್. ಎನ್. | 


91 . 6 


| 08 /12 /1996 


2ಎ 
ಮಹಿಳೆ 


ಬೇಲೂರು ತಾಲ್ಲೂಕು. 
ಮಾದಿಹಳ್ಳಿ ಹೋಬಳಿ. 

ಹಗರೆ ವೃತ್ತ. 


50 


170264 


ಶ್ವೇತ. ಪಿ . ಟಿ. 


ತಿಮ್ಮಯ್ಯ 


91.50 


| | 01 / 07 /1991 


2ಎ 
ಮಹಿಳೆ 


ಸಕಲೇಶಪುರ 
ತಾಲ್ಲೂಕು, ಯಸಳೂರು 
ಹೋಬಳಿ, ಗೊದ್ದು 

ವೃತ್ತ. 


ಸಕಲೇಶಪುರ 


51 | 168184 


ಅಮಸಿದ್ದ ಬಾಬನಗರ್ 


ಸೊಮನಿಂಗ 
ಬಾಬನಗರ್ 


91.50 


| 01 /07 /1993 


2ಎ 

ತಾಲ್ಲೂಕು. 
ಗ್ರಾಮೀಣ | ಹಾನುಬಾಳು ಹೋಬಳಿ. 

ದೇವಾಲದಕೆರೆ ವೃತ್ತ. 


52 | 150930 


ಸೋನಿಯ . ಐ . ಹಲಗಿ 


ಈರಣ್ಣ 


91.50 


| 


22 / 01 /1996 


ಹಾಸನ ತಾಲ್ಲೂಕು. 
2ಎ 

ಶಾಂತಿಗ್ರಾಮ 
ಮಹಿಳೆ | ಹೋಬಳಿ, ಜಾಗರವಳ್ಳಿ 

ವೃತ್ತ. 


53 


168475 


ರಂಗಸ್ವಾಮಿ .ಕೆ. ಜೆ. 


ಜವರಯ್ಯ 


91. 33 


| 01 / 05 /1994 


ಪರಿಶಿಷ್ಟ 
ಜಾತಿ 
ಸಾಮಾನ್ಯ 


ಆಲೂರು ತಾಲ್ಲೂಕು. 

ಕೆಂಚಮ್ಮನ 
ಹೊಸಕೋಟೆಹೋಬಳಿ. 

ಮಗ್ಗೆ ವೃತ್ತ. 


54167724 


ಮನೋಹರ.ಎಸ್‌. 


ಸುಂದರ. ಡಿ . 


91. 33 


27 /08 /1995 


ಪರಿಶಿಷ್ಟ 
ಜಾತಿ 
ಸಾಮಾನ್ಯ 


ಸಕಲೇಶಪುರ 

ತಾಲ್ಲೂಕು. 
ಹಾನುಬಾಳು ಹೋಬಳಿ. 
ನಾಡಕಛೇರಿ ವೃತ್ತ. 


55 | 153998 


ಲೋಕೇಶ್. ಜಿ.ಉಲಿಗೇರಿ 


ಗುರುಪಾದಪ್ಪ 


91. 33 


| 25 / 05 / 1996 


ಪ್ರವರ್ಗ - 1 
ಗ್ರಾಮೀಣ 


ಆಲೂರು ತಾಲ್ಲೂಕು. 
ಕುಂದೂರುಹೋಬಳಿ. 
ಗಂಜಿಗೆರೆ ವೃತ್ತ. 


56 | 151598 


ವಿದ್ಯ . ಬಿ .ಎಸ್. 


ಸುರೇಶ 


91 . 3 . 


| 01/ 09 /1996 


3ಎ 
ಗ್ರಾಮೀಣ 


ಆಲೂರು ತಾಲ್ಲೂಕು. 
ಕುಂದೂರುಹೋಬಳಿ. 
ಕಡಬಗಾಲ ವೃತ್ತ. 


57 | 169377 


ನಂದಿನಿ. ಡಿ . ಎ . 


ಅಂದಾನಯ್ಯ 


91 . 17 


23 /07 /1991 


2ಎ 
ಮಹಿಳೆ 


ಸಕಲೇಶಪುರ 
ತಾಲ್ಲೂಕು, ಯಸಳೂರು 

ಹೋಬಳಿ. 
ದೊಡ್ಡಕುಂದೂರು ವೃತ್ತ. 


58 | 157915 


ಸುಶ್ಚಿತ. ಬಿ. ಜಿ. 


ಗೋವಿಂದನಾಯ್ಕ 


91 .17 


| 15 / 04 / 995 


ಪರಿಶಿಷ್ಟ 
ಜಾತಿ 
ಸಾಮಾನ್ಯ 


ಬೇಲೂರು ತಾಲ್ಲೂಕು. 
ಮಾದಿಹಳ್ಳಿ ಹೋಬಳಿ. 
ಅಡಗೂರು ವೃತ್ತ. 


59 


150280 


ಸಂಜೀವ್ ಚವಾನ್ 


ಸುಭಾಶ್ 


90.50 


| 15 / 05 /1996 


ಅರಕಲಗೂಡು 
ಪರಿಶಿಷ್ಟ ತಾಲ್ಲೂಕು. 
ಜಾತಿ ರಾಮನಾಥಪುರ 
ಗ್ರಾಮೀಣ | ಹೋಬಳಿ, ಬಸವಪಟ್ಟಣ 

ವೃತ್ತ. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಡಿಸೆಂಬರ್ ೧೦ , ೨೦೧೫ 


೨೮೫೩ 


ಆಯ್ಕೆ 
ಆಗಿರುವ 
ವರ್ಗ 


೫ 
) 


ರೆಫರೆನ್ 


ಅಭ್ಯರ್ಥಿ ಹೆಸರು 


ತಂದೆ ಹೆಸರು 


ಶೇಖಡವಾರು 

ಅಂಕ 


* ಜನ್ಮ ದಿನಾಂಕ 


ನೇಮಕ ಮಾಡಿರುವ 
ವೃತ್ತದ ವಿವರ 


ಸಂ . 


| 


ಮತ್ತು 


ಮೀಸಲಾತಿ 


ಪರಿಶಿಷ್ಟ 


60 


167792 


ಪ್ರದೀಪ ಯಮನಪ್ಪ ಕಂಬೈ 


ಯಮನಪ್ಪ 


90.50 


| 16 /08 /1996 


ಜಾತಿ 
ಗ್ರಾಮೀಣ 


ಅರಕಲಗೂಡು 

ತಾಲ್ಲೂಕು. 
ರಾಮನಾಥಪುರ 

ಹೋಬಳಿ. 
ಮಧುರನಹಳ್ಳಿ ವೃತ್ತ. 


149568 


ಬಿಸಾಬಿ ಅಗಸಿಮನಿ 


ಹಬೀಬ್‌ಸಾಬ್ 


90.33 | 


62 | 150013 


ಲಾವಣ್ಯ . ವಿ.ಆರ್. 


ವೆಂಕಟೇಶ್. ಇ.ಆರ್. 


90.17 


63 | 152006 


ರವಿ ಪೂಜಾರಿ 


ಭೀರಪ್ಪ 


90.17 


64 | 167626 | ಸಂಜೀವ್ಕುಮಾರ್.ಎಸ್ .ಶಿಶುನಾಲ್ 


ಶಿವಪ್ಪ 


90.00 


65 | | 


170148 


ಅಕ್ಷತಾ. ಎಂ . ಎಂ . 


ಮಲ್ಲಾಜಯ್ಯ 


90. 00 


ಹಾಸನ ತಾಲ್ಲೂಕು. 

2ಬಿ 
10 /01/1996 

ದುದ್ದ ಹೋಬಳಿ. 
ಮಹಿಳೆ 

ಹೊನ್ನಮ್ಮನಹಳ್ಳಿ ವೃತ್ತ. 

ಹಾಸನ ತಾಲ್ಲೂಕು. 
ಪರಿಶಿಷ್ಟ 

ಶಾಂತಿಗ್ರಾಮ 
| 18 /01 /1995 ಜಾತಿ 

ಹೋಬಳಿ, ಕೌಶಿಕ 
ಮಹಿಳೆ 

ವೃತ್ತ. 
ಸಾಮಾನ್ಯ ಅರಕಲಗೂಡು 

ಯೋಜನಾ 
| 01/ 06 /1996 

ತಾಲ್ಲೂಕು, ದೊಡ್ಡಮಗ್ಗೆ 
ನಿರ್ವಸಿತ ಹೋಬಳಿ, ಬೆಳವಾಡಿ 
ಅಭ್ಯರ್ಥಿ ವೃತ್ತ. 

ಅರಕಲಗೂಡು 

ಪರಿಶಿಷ್ಟ ತಾಲ್ಲೂಕು. 
| 02 /06 /1992 

ಜಾತಿ 

ರಾಮನಾಥಪುರ 
ಗ್ರಾಮೀಣ ಹೋಬಳಿ, ಹನ್ಯಾಳು 

* ವೃತ್ತ. 

ಪರಿಶಿಷ್ಟ ಹಾಸನ ತಾಲ್ಲೂಕು. 
| 20 / 03 /1994 ಜಾತಿ ಕಟ್ಟಾಯ ಹೋಬಳಿ. 

ಮಹಿಳೆ ಚೌಡುವಳ್ಳಿ ವೃತ್ತ. 

ಪರಿಶಿಷ್ಟ ಹಾಸನ ತಾಲ್ಲೂಕು. 
06 / 2 /1995 ಜಾತಿ ಕಟ್ನಾಯ ಹೋಬಳಿ. 
ಮಹಿಳೆ ಹ್ಯಾರಾನೆ ವೃತ್ತ. 

ಚನ್ನರಾಯಪಟ್ಟಣ 
ಪರಿಶಿಷ್ಟ 

ತಾಲ್ಲೂಕು, ಹಿರಿಸಾವೆ 
| 31 / 071996 ಜಾತಿ 

ಹೋಬಳಿ, ಭೂಕನ 
ಮಹಿಳೆ 

ಬೆಟ್ಟ ವೃತ್ತ. 
ಸಾಮಾನ್ಯ ಅರಕಲಗೂಡು 

ಯೋಜನಾ | ತಾಲ್ಲೂಕು, ದೊಡ್ಡಮಗ್ಗೆ 
| 15 /04 /1996 

ನಿರ್ವಸಿತ ಹೋಬಳಿ, ದೊಡ್ಡಹಳ್ಳಿ 
ಅಭ್ಯರ್ಥಿ ವೃತ್ತ. 

2ಎ ಅರಕಲಗೂಡು 

ಯೋಜನಾ | ತಾಲ್ಲೂಕು, ದೊಡ್ಡಮಗ್ಗೆ 
| 30 /05 /1996 

ನಿರ್ವಸಿತ ಹೋಬಳಿ, ಯಗಟಿ 
ಅಭ್ಯರ್ಥಿ ವೃತ್ತ. 

ಚನ್ನರಾಯಪಟ್ಟಣ 
ಸಾಮಾನ್ಯ 

ತಾಲ್ಲೂಕು, ಬಾಗೂರು 
| 29 / 03 /1996 | ಅಂಗವಿಕಲ 

ಹೋಬಳಿ. 
ಅಭ್ಯರ್ಥಿ 

ಚಿಕ್ಕೋನಹಳ್ಳಿ ವೃತ್ತ. 


66 


150542 


ನಂದಿನಿ. ಎನ್. ಡಿ. 


ದೊರೆಸ್ವಾಮಿ 


90. 00 | 


67 | 163871 


ಶೈಲಜಾ. ಪಿ.ಎನ್. 


ನರಸಿಯಪ್ಪ 


90 .00 


68 | 151806 


ಬೀರಪ್ಪ ಯಲ್ಲಪ್ಪಾ ಬನದ್ 


ಯಲ್ಲಪ್ಪ 


89 . 83 


69 1 157735 


ದೇವರಾಜ ಗುರಿಕಾರ್ 


ಸಂಗಪ್ಪ 


89 . 00 


167322 


ಹರೀಶ ಬಣಕಾರ್ 


ಉಜ್ಜಪ್ಪ 


88. 67 


೨೮೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೦ , ೨೦೧೫ 


ಭಾಗ ೫ 


೫ 
) 


ರೆಫರೆನ್ 


ಅಭ್ಯರ್ಥಿ ಹೆಸರು 


ತಂದೆ ಹೆಸರು 


ಸಂ . 


| 


ಮತ್ತು 


71 | 157670 


ಇಮಾನ್ ತವರಗೆರೆ 


ರಿಯಾಜ್ ತವರಗೆರೆ 


ಆಯ್ಕೆ 

ಆಗಿರುವ 
ಶೇಖಡವಾರು 

ನೇಮಕ ಮಾಡಿರುವ 
| ಜನ್ಮ ದಿನಾಂಕ | ವರ್ಗ 
ಅಂಕ 

ವೃತ್ತದ ವಿವರ 
ಮೀಸಲಾತಿ 

ಸಕಲೇಶಪುರ 
ಸಾಮಾನ್ಯ 

ತಾಲ್ಲೂಕು, ಹೆತ್ತೂರು 
87 .50 | 01 /06/1995 | ಅಂಗವಿಕಲ 

ಹೋಬಳಿ, ಅತ್ತಿಹಳ್ಳಿ 
ಅಭ್ಯರ್ಥಿ 

ವೃತ್ತ. 
ಪರಿಶಿಷ್ಟ ಅರಕಲಗೂಡು 

ಜಾತಿ ತಾಲ್ಲೂಕು. 
87. 00 14 /02 /1995 

ಅಂಗವಿಕಲ | ಕೊಣನೂರುಹೋಬಳಿ. 
ಅಭ್ಯರ್ಥಿ | ಬಿದರೂರು ವೃತ್ತ. 

ಅರಕಲಗೂಡು 
2ಎ 

ತಾಲ್ಲೂಕು, ಕಸಬಾ 
86.83 | 16 / 09 1975 | ಅಂಗವಿಕಲ | 

ಹೋಬಳಿ, ಹೊನ್ನವಳ್ಳಿ 
ಅಭ್ಯರ್ಥಿ 


72 1149475 


ಉಮೇಶ್ ಪೂಜಾರ್ 


ರಾಮಪ್ಪ 


73 | 152642 


ಬನ್ನೆಪ್ಪ ಅತನೂರ್ 


ಸ್ಯಾಬಣ್ಣ 


ವೃತ್ತ. 


74 | 166921 


ಅನಂತ.ಎಸ್ . ಆರ್ 


ರಂಗೇಗೌಡ 


69 .50 


| 20 / 03 /1990 


ಸಾಮಾನ್ಯ 
ಮಾಜಿ 
ಸೈನಿಕ 


75 | 150717 


ಲೋಕೇಶ್ 


ಜವರಶೆಟ್ಟಿ 


- 68.83 


| 15 /12 /1980 


ಸಾಮಾನ್ಯ 
ಮಾಜಿ 
ಸೈನಿಕ 


ಅರಕಲಗೂಡು 
ತಾಲ್ಲೂಕು, ಕಸಬಾ 

ಹೋಬಳಿ. 
ಕತ್ತಿಮಲ್ಲೇನಹಳ್ಳಿ ವೃತ್ತ. 
ಆಲೂರು ತಾಲ್ಲೂಕು. 

ಕೆಂಚಮ್ಮನ 
ಹೊಸಕೋಟೆಹೋಬಳಿ. 

ಅನಿಗಳಲೆ ವೃತ್ತ. 
ಹೊಳೆನರಸೀಪುರ 
ತಾಲ್ಲೂಕು, ಕಸಬಾ 

ಹೋಬಳಿ. 
ಮಾರಗೌಡನಹಳ್ಳಿ 

ವೃತ್ತ. 


76 


150427 


ದೊರೆಸ್ವಾಮಿ .ಕೆ. ಆರ್‌. 


ಲೇ : ರಾಮೇಗೌಡ | 


67 .67 


| 


20 / 07 /1980 


ಸಾಮಾನ್ಯ 
ಮಾಜಿ 
ಸೈನಿಕ 


| 150543 


ಸಾಮಾನ್ಯ 
ಮಾಜಿ 


ಜಗದೀಶ. ಹೆಚ್ . ಆರ್. 


ರಾಮೇಗೌಡ 


66. 83 


| 12 /12 /1976 


ಸೈನಿಕ 


ಆಲೂರು ತಾಲ್ಲೂಕು. 
ಕುಂದೂರು ಹೋಬಳಿ. 
ಪೊನ್ನ ತಪುರ ವೃತ್ತ. 

ಸಕಲೇಶಪುರ 
ತಾಲ್ಲೂಕು, ಹೆತ್ತೂರು 
ಹೋಬಳಿ, ವಣಗೂರು 


2ಎ 
ಮಾಜಿ 


78 | 151452 


ಸತ್ಯಪ್ಪ ಗೊಡಿ 


ಬಸಪ್ಪ 


62 .50 


| 20 /06 /1976 


ಸೈನಿಕ 


ವೃತ್ತ. 


150785 


ಸುಬ್ರಮಣ್ಯ .ಆರ್‌. ಎಂ . 


ಮರಿನಾಯಕ 


61. 33 


05/ 04 /979 


80 


160973 


ವೆಂಕಪ್ಪ ಕೊಳಚಿ 


ಭೀಮಪ್ಪ 


61.17 


| 28 /06/1978 


ಪರಿಶಿಷ್ಟ ಅರಕಲಗೂಡು 
ಪಂಗಡ ತಾಲ್ಲೂಕು, ಮಲ್ಲಿಪಟ್ಟಣ 
ಮಾಜಿ ಹೋಬಳಿ, ಹೆಗ್ಗಡಿಹಳ್ಳಿ 
ಸೈನಿಕ 

ವೃತ್ತ. 

ಸಕಲೇಶಪುರ 
3ಎ 

ತಾಲ್ಲೂಕು, ಹೆತ್ತೂರು 
ಮಾಜಿ 

ಹೋಬಳಿ. 

ಹೊಂಗಡಹಳ್ಳಿ ವೃತ್ತ. 
ಪರಿಶಿಷ್ಟ ಅರಕಲಗೂಡು 
ಜಾತಿ | ತಾಲ್ಲೂಕು, ಕೊಣನೂರು 
ಮಾಜಿ ಹೋಬಳಿ. 
ಸೈನಿಕ | ವಡ್ವಾನಹೊಸಳ್ಳಿ ವೃತ್ತ. 


ಸೈನಿಕ 


154941 


ಗುರುರಾಜ್ . ಡಿ . 


ದೊಡ್ಡನರಸಿಂಹಯ್ಯ 


4750. 


11 /10/1976 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೦, ೨೦೧೫ 


೨೮೫೫ 


ವರ 


ಷರತ್ತುಗಳು: 
1. ಅಭ್ಯರ್ಥಿಯು ಈ ಆದೇಶ ತಲುಪಿದ 15 ದಿನಗಳೊಳಗೆ ಮೂಲ ದಾಖಲಾತಿಗಳೊಂದಿಗೆ ಸಂಬಂಧಿಸಿದ ತಹಶೀಲ್ದಾರರ ಸಮಕ್ಷಮದಲ್ಲಿ ಕರ್ತವ್ಯಕ್ಕೆ 

ವರದಿ ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಕರ್ನಾಟಕ ನಾಗರೀಕ ಸೇವಾ ( ಸಾಮಾನ್ಯ ನೇಮಕಾತಿ) 1977ರ ನಿಯಮ 18 ರನ್ವಯ ನೇಮಕಾತಿಯನ್ನು 

ರದ್ದುಪಡಿಸಲಾಗುತ್ತದೆ. ಹಾಗೂ ಸದರಿ ಹುದ್ದೆಯನ್ನು ಕಾಯ್ದಿರಿಸಿದ ಪಟ್ಟಿಯಲ್ಲಿನ ಮುಂದಿನ ಅಭ್ಯರ್ಥಿಗೆ ನೀಡಲಾಗುತ್ತದೆ . 
2. ಅಭ್ಯರ್ಥಿಯು ನೇಮಕಾತಿಗೆ ಅನರ್ಹರೆಂದು ಕಂಡು ಬಂದಲ್ಲಿ, ನೇಮಕಾತಿಯನ್ನು ಯಾವುದೇ ಸೂಚನೆಯನ್ನು ನೀಡದೆ ರದ್ದುಪಡಿಸಲಾಗುವುದು. 
3. ಅಭ್ಯರ್ಥಿಯು ವಾಸಿಸುತ್ತಿರುವ ಕ್ಷೇತ್ರಕ್ಕೆ ಸಂಬಂಧಿಸಿದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ನೀಡಲ್ಪಟ್ಟ ನಡತೆ ಪ್ರಮಾಣ ಪತ್ರಗಳನ್ನು ಹಾಜರುಪಡಿಸುವುದು. 
4. ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಸರ್ಕಾರಿ ವೈದ್ಯರಿಂದ ಪಡೆದ ವೈದ್ಯಕೀಯ ಅರ್ಹತಾ ಪ್ರಮಾಣ ಪತ್ರವನ್ನು 

ಹಾಜರುಪಡಿಸುವುದು. 
5 . ಪರಿಶಿಷ್ಟ ಜಾತಿ/ ಪರಿಶಿಷ್ಟ ವರ್ಗ /ಪ್ರವರ್ಗ -1 /2ಎ/ 2ಬಿ /3ಎ/3ಬಿ, ಗ್ರಾಮೀಣ, ಯೋಜನಾ ನಿರಾಶ್ರಿತರು ಹಾಗೂ ಇತ್ಯಾದಿ ಮೀಸಲಾತಿಯಡಿಯಲ್ಲಿ 

ಆಯ್ಕೆಯಾಗಿರುವ ಅಭ್ಯರ್ಥಿಗಳಿಗೆ, ಅವರು ಸಲ್ಲಿಸಿರುವ ಸದರಿ ಪ್ರಮಾಣ ಪತ್ರಗಳ ಸಿಂಧುತ್ವದ ಬಗ್ಗೆ ಸಂಬಂಧಿಸಿದ ಜಿಲ್ಲಾಧಿಕಾರಿಗಳಿಂದ / ಸಕ್ಷಮ 
ಪ್ರಾಧಿಕಾರದಿಂದ ನೀಡಬೇಕಾದ ಸಿಂಧುತ್ವ ಪ್ರಮಾಣ ಪತ್ರಗಳನ್ನು ಹಾಗೂ ಗುಣ ನಡತೆ ಹಾಗೂ ಪೂರ್ವ ಚಾರಿತ್ಯದ ಬಗ್ಗೆ ಸಂಬಂಧಪಟ್ಟ 
ಪೋಲೀಸ್ ಅಧೀಕ್ಷಕರ ವರದಿಯನ್ನು ಕಾಯ್ದಿರಿಸಿ ನೇಮಕಾತಿ ಆದೇಶ ನೀಡಲಾಗಿರುತ್ತದೆ. 
6. ಈ ನೇಮಕಾತಿಯು ಅಭ್ಯರ್ಥಿಯು ಹಾಜರುಪಡಿಸಿರುವ ದ್ವಿತೀಯ ಪಿ. ಯು . ಸಿ. ಅಂಕ ಪಟ್ಟಿ ಮತ್ತು ಎಸ್.ಎಸ್.ಎಲ್. ಸಿ. ಅಂಕ ಪಟ್ಟಿಗಳ ಸತ್ಯಾಪನೆಗೆ 

ಒಳಪಟ್ಟಿರುತ್ತದೆ. 
7. ಅಭ್ಯರ್ಥಿಯು ಸಲ್ಲಿಸುವ ಮೂಲ ದಾಖಲಾತಿಗಳಲ್ಲಿ ತಪ್ಪು ಮಾಹಿತಿ ಅಥವಾ ಸುಳ್ಳು ಎಂದು ಕಂಡು ಬಂದಲ್ಲಿ ಅಂತಹವರ ಆಯ್ಕೆಯನ್ನು 

ರದ್ದುಪಡಿಸಲಾಗುತ್ತದೆ. ಹಾಗೂ ನಿಯಮಾನುಸಾರ ಶಿಸ್ತು ಕ್ರಮ ಜರುಗಿಸಲಾಗುವುದು. 
8. ಶೇಕಡವಾರು ಅಂಕಗಳು ಒಂದೇ ಇದ್ದಂತಹ ಅಭ್ಯರ್ಥಿಗಳ ಪೈಕಿ ನಿಯಮಾನುಸಾರ ವಯಸ್ಸಿನಲ್ಲಿ ಹಿರಿಯರಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದೆ. 
9. ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾದ 2 ವರ್ಷಗಳ ಅವಧಿಯು ಪರಿವೀಕ್ಷಣೆ ಅವಧಿ ( Probation Period) ಆಗಿರುತ್ತದೆ. ಈ ಅವಧಿಯಲ್ಲಿ (1) 

ಅಕೌಂಟ್ಸ್ ಲೋಯರ್ (2 ) ರೆವಿನ್ಯೂ ಲೋಯರ್ ( 3) ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಮತ್ತು (4) ಕನ್ನಡ ಭಾಷಾ ಪರೀಕ್ಷೆ ( SSLC ಯಲ್ಲಿ ಕನ್ನಡವನ್ನು 
ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳದಿದ್ದಲ್ಲಿ) ಗಳಲ್ಲಿ ಉತ್ತೀರ್ಣರಾಗುವುದು. ತಪ್ಪಿದಲ್ಲಿ ಹಾಗೂ ಕೆಲಸ ಕಾರ್ಯಗಳು 

ತೃಪ್ತಿಕರವಾಗಿರದಿದ್ದಲ್ಲಿ ಸೇವೆಯಿಂದ ತೆಗೆದು ಹಾಕಲಾಗುವುದು. 
10. ಅಭ್ಯರ್ಥಿಯು ಸೇವೆಗೆ ಹಾಜರಾಗಿ ಭಾರತ ಸಂವಿಧಾನದ ರೀತ್ಯಾ "ನಿಷ್ಠೆಯ ಪ್ರಮಾಣ ವಚನ ಸ್ವೀಕರಿಸುವುದು." 
11 . ಅಭ್ಯರ್ಥಿಯು ಸರ್ಕಾರದ ಆದೇಶ ನಂ . FD / SPL/04/PET/05 ದಿನಾಂಕ : 31 /03 /2006 ರಂತೆ ಹೊಸ ನಿವೃತ್ತಿ ವೇತನ ಯೋಜನೆಗೆ 

ಒಳಪಟ್ಟಿರುತ್ತಾರೆ. 
12 . ಸರ್ಕಾರದ ಸುತ್ತೋಲೆ ಸಂ . ಕಂ . ಇ 54 ಬಿಎಸ್ಸಿ 2007, ದಿನಾಂಕ: 27 /03/2007 ರನ್ವಯ ಅಂತರ ಜಿಲ್ಲಾ ವರ್ಗಾವಣೆಗೆ ಹಾಸನ ಜಿಲ್ಲೆಯಲ್ಲಿ 

ಕನಿಷ್ಟ 5 ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಪೂರೈಸತಕ್ಕದ್ದು. 
13. ಅಭ್ಯರ್ಥಿಗಳು, ಕರ್ನಾಟಕ ನಾಗರೀಕ ಸೇವೆ ( ನಡತೆ) ನಿಯಮಗಳು 1966 ಹಾಗೂ ಕರ್ನಾಟಕ ನಾಗರೀಕ ಸೇವೆ ( ವರ್ಗೀಕರಣ, ನಿಯಂತ್ರಣ, 

ಮೇಲ್ಮನವಿ) ನಿಯಮಗಳು 1957 ಹಾಗೂ ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಇತರೆ ನಿಯಮಾವಳಿಗಳಿಗೆ ಬದ್ಧರಾಗಿರುತ್ತಾರೆ. 
14. ಅಭ್ಯರ್ಥಿಯು ರೂ . 1000/- ಭದ್ರತಾ ಠೇವಣಿಯನ್ನು ರಾಷ್ಟ್ರೀಯ ಉಳಿತಾಯ ಪತ್ರದ ಮೂಲಕ ಸಂಬಂಧಪಟ್ಟ ತಹಶೀಲ್ದಾರರಲ್ಲಿ 

ಹಾಜರುಪಡಿಸುವುದು ಹಾಗೂ ತಹಶೀಲ್ದಾರರು ಈ ಮೊತ್ತಕ್ಕೆ ಭದ್ರತಾ ಮುಚ್ಚಳಿಕೆ ಪತ್ರವನ್ನು ಪಡೆದು ಸರ್ಕಾರಕ್ಕೆ ಆಧಾರ ಮಾಡಿಕೊಳ್ಳುವುದು. 
15 . ಅಭ್ಯರ್ಥಿಯ ಜೇಷ್ಠತೆಯು ಈ ಅಧಿಕೃತ ಜ್ಞಾಪನದಲ್ಲಿನ ಕ್ರಮದನುಸಾರವಾಗಿಯೇ ಇರತಕ್ಕದ್ದು ಹಾಗೂ ತದನಂತರ ಈ ಸಂಬಂಧ ಸರ್ಕಾರ 

ಹೊರಡಿಸುವ ಕಾನೂನು ತಿದ್ದುಪಡಿಗಳಿಗೆ ಒಳಪಟ್ಟಿರುತ್ತದೆ. 
16 . ಪರಿಶಿಷ್ಟ ಪಂಗಡದ ಮಾಜಿ ಸೈನಿಕರ ಮೀಸಲಾತಿ ಅಡಿಯಲ್ಲಿ ಆಯ್ಕೆ ಆಗಿರುವ ಶ್ರೀ ಆರ್. ಎಂ . ಸುಬ್ರಮಣ್ಯ ಇವರ ಆಯ್ಕೆಯನ್ನು ನಿರ್ದೇಶಕರು, 

ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ , ಬೆಂಗಳೂರು ಇವರು ನೀಡಿರುವ ವರದಿಯಂತೆ ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು 
ಮಾಡಲಾಗಿರುತ್ತದೆ. "ಅಭ್ಯರ್ಥಿಯು ನೇಮಕಾತಿ ಆದೇಶ ಪಡೆದ ನಂತರ ನಿಗದಿತ ಅವಧಿಯೊಳಗೆ ಗ್ರಾಮಲೆಕ್ಕಿಗರ ಹುದ್ದೆಗೆ ಹಾಜರಾಗಬೇಕು ಹಾಗೂ 
ಹಾಜರಾಗುವಾಗ ಮಾಜಿ ಸೈನಿಕರಿಗೆ ನೀಡುವ ಸೇನಾ ಸೇವಾ ಬಿಡುಗಡೆ ಪ್ರಮಾಣ ಪತ್ರ ( ಪುಸ್ತಕ ), ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ 
ಇಲಾಖೆಯಿಂದ ನೀಡುವ ಮಾಜಿ ಸೈನಿಕರ ಗುರುತಿನ ಚೀಟಿ ಮತ್ತು ಪೆನ್ನನ್ ಪೇಮೆಂಟ್ ಆರ್ಡರ್ ( ಪಿಪಿಓ) ಇವುಗಳನ್ನು ಕಡ್ಡಾಯವಾಗಿ ಈ 

ಕಛೇರಿಗೆ ಹಾಜರುಪಡಿಸಬೇಕು. ತಪ್ಪಿದಲ್ಲಿ ಶ್ರೀ ಆರ್. ಎಂ .ಸುಬ್ರಮಣ್ಯ ಇವರ ಆಯ್ಕೆಯನ್ನು ರದ್ದುಪಡಿಸಲಾಗುವುದು. 
P . R . 233 

ಉಮೇಶ್ ಹೆಚ್. ಕುಸುಗಲ್ 
SC - 10 

ಅಧ್ಯಕ್ಷರು, 
ಗ್ರಾಮಲೆಕ್ಕಿಗರ ನೇರ ನೇಮಕಾತಿ ಆಯ್ಕೆ ಪ್ರಾಧಿಕಾರ ಮತ್ತು 

ಜಿಲ್ಲಾಧಿಕಾರಿಗಳು, ಹಾಸನ ಜಿಲ್ಲೆ, ಹಾಸನ. 


14 


೨೮೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


ಭಾಗ ೫ 


ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ , ಹಾಸನ ಜಿಲ್ಲೆ, ಹಾಸನ 

ಸಂಖ್ಯೆ: ಗ್ರಾಲೆ.ಸಿಬ್ಬಂದಿ -213 /2014 - 2015 , ದಿನಾಂಕ: 09 /07/2015 
ವಿಷಯ :- ಹಾಸನ ಜಿಲ್ಲಾ ಕಂದಾಯ ಘಟಕದಲ್ಲಿ 2014 ನೇ ಸಾಲಿನಲ್ಲಿ ಗ್ರಾಮಲೆಕ್ಕಿಗರ ಖಾಲಿ ಹುದ್ದೆಗಳನ್ನು ನೇರ 

ನೇಮಕಾತಿ ಮೂಲಕ ಭರ್ತಿ ಮಾಡುವ ಸಂಬಂಧ ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶವನ್ನು 

ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ : - 1. ಸರ್ಕಾರದ ಪತ್ರದ ಸಂಖ್ಯೆ: ಕಂ . ಇ. 33 ಬಿಎಸ್ಸಿ 2012 , ದಿನಾಂಕ : 21/ 06 /2012. 

2 . ಈ ಕಛೇರಿಯ ಸಮ ಸಂಖ್ಯೆ ಅಧಿಸೂಚನೆ ದಿನಾಂಕ : 02 /05 /2015 . 

3. ಈ ಕಛೇರಿಯ ಸಮ ಸಂಖ್ಯೆ ಅಧಿಕೃತ ಜ್ಞಾಪನ ದಿನಾಂಕ: 08/05 /2015. 
ಹಾಸನ ಜಿಲ್ಲಾ ಕಂದಾಯ ಘಟಕದಲ್ಲಿ 2014 ನೇ ಸಾಲಿನಲ್ಲಿ ಗ್ರಾಮಲೆಕ್ಕಿಗರ ಖಾಲಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ 
ಸಂಬಂಧ ಆಯ್ಕೆಗೊಂಡ ಈ ಕೆಳಕಂಡ ಕ್ರಮ ಸಂಖ್ಯೆ : 1 ರಿಂದ 4 ರಲ್ಲಿನ ಅಭ್ಯರ್ಥಿಗಳನ್ನು ಗ್ರಾಮಲೆಕ್ಕಾಧಿಕಾರಿ ಹುದ್ದೆಗೆ ನೇಮಕಾತಿ ಮಾಡಿ ಉಲ್ಲೇಖ (3) ರ 
ಅಧಿಕೃತ ಜ್ಞಾಪನದಂತೆ ನೇಮಕಾತಿ ಆದೇಶವನ್ನು ನೀಡಲಾಗಿರುತ್ತದೆ. 

- ಸದರಿ ನೇಮಕಾತಿ ಆದೇಶವನ್ನು ಈ ಅಭ್ಯರ್ಥಿಗಳಿಗೆ ಅವರು ನೀಡಿರುವ ಅಂಚೆ ವಿಳಾಸಕ್ಕೆ ನೋಂದಣಿ ಅಂಚೆ ಮೂಲಕ ಕಳುಹಿಸಿರುತ್ತದೆ. ನೇಮಕಾತಿ 
ಆದೇಶವನ್ನು ಪ್ರಕಟಿಸಲಾಗಿರುತ್ತದೆ. 

ಈ ಕೆಳಕಂಡ ಕ್ರಮ ಸಂಖ್ಯೆ: 1 ಮತ್ತು 2 ರಲ್ಲಿನ ಅಭ್ಯರ್ಥಿಗಳು ನೇಮಕಾತಿ ಆದೇಶವನ್ನು ಪಡೆದಿರುತ್ತಾರೆ , ಆದರೆ ನೇಮಕಾತಿ ಆದೇಶದಲ್ಲಿನ ಕ್ರಮ 
ಸಂಖ್ಯೆ 1 ರ ಷರತ್ತಿನಂತೆ ನೇಮಕಾತಿ ಆದೇಶ ಸ್ವೀಕರಿಸಿದ 15 ದಿನಗಳೊಳಗೆ ಕರ್ತವ್ಯದ ಮೇಲೆ ಹಾಜರಾಗಿರುವುದಿಲ್ಲ. 

ಈ ಕೆಳಕಂಡ ಕ್ರಮ ಸಂಖ್ಯೆ: 2 ಮತ್ತು 4 ರಲ್ಲಿನ ಅಭ್ಯರ್ಥಿ ನೇಮಕಾತಿ ಆದೇಶವನ್ನು ಪಡೆಯದೆ ತಿರಸ್ಕರಿಸಿರುತ್ತಾರೆ. ಈ ಕಾರಣಗಳಿಂದ ಕೆಳಕಂಡಂತೆ 
ಆದೇಶಿಸಿದೆ. 


ಆದೇಶ 


ಕರ್ನಾಟಕ ನಾಗರೀಕ ಸೇವೆಗಳು ( ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳು - 1977 ರ ನಿಯಮ - 18 ರಂತೆ ಕೆಳಕಂಡ ಅಭ್ಯರ್ಥಿಗಳ ನೇಮಕಾತಿ 
ಆದೇಶಗಳನ್ನು ರದ್ದುಪಡಿಸಿ ಆದೇಶಿಸಿದೆ . 


ಕ್ರ | ರೆಫರೆನ್ಸ್ | 
ಸಂ . | ಸಂ . | 


ಅಭ್ಯರ್ಥಿ 
ಹೆಸರು 


ತಂದೆ ಹೆಸರು 


ವಿಳಾಸ 


ನೇಮಕ ಆಗಿರುವ ಸ್ಥಳ 


ಆಯ್ಕೆ 
ಆಗಿರುವ 
ವರ್ಗ 


1 | 169377 | ನಂದಿನಿ ಡಿ.ಎ . | 


ಅಂದಾನಯ್ಯ 


ನಂದಿನಿ. ಡಿ.ಎ . ಬಿನ್ ಅಂದಾನಯ್ಯ , 

ದೊಡ್ಡಯ್ಯನಗೆರೆ ಅಮಚೆ, 
ಚಿಕ್ಕನಾಯಕನಹಳ್ಳಿ ತಾಲ್ಲೂಕು, 

ತುಮಕೂರು- 572119 


ಸಕಲೇಶಪುರ ತಾಲ್ಲೂಕು, ಯಸಳೂರು 
ಹೋಬಳಿ, ದೊಡ್ಡಕುಂದೂರು ವೃತ್ತ. 


2ಎ - ಮಹಿಳೆ 


ಗುರುರಾಜ್ 


1096 , 4 ನೇ ಮುಖ್ಯ ರಸ್ತೆ, ಎಂ . ಸಿ. 
| ದೊಡ್ಡನರಸಿಂಹಯ್ಯ | ಲೇಔಟ್ , ವಿಜಯನಗರ , ಬೆಂಗಳೂರು 

ನಗರ - 560040 


154941 


ಅರಕಲಗೂಡು ತಾಲ್ಲೂಕು. 
ಕೊಣನೂರು ಹೋಬಳಿ. 
ವಡ್ವಾನಹೊಸಳ್ಳಿ ವೃತ್ತ. 


ಪರಿಶಿಷ್ಟ 
ಜಾತಿ - ಮಾಜಿ 


ಸೈನಿಕ 


157905 


ಶ್ವೇತಾ ಕೆ. ಪಿ . 


ಪುಟ್ಟಮಲ್ಲೇಗೌಡ 

ಕೆ . ಎಂ . 


ಪುನೀತ ನಿಲಯ , ವಿಜಯಾ ಬ್ಯಾಂಕ್ 
ರಸ್ತೆ, ಚನ್ನಪಟ್ಟಣ, ಹಾಸನ - 573201 


ಹಾಸನ ತಾಲ್ಲೂಕು, ಶಾಂತಿಗ್ರಾಮ 
ಹೋಬಳಿ, ಮೊಸಳೆಹೊಸಳ್ಳಿ ವೃತ್ತ. 


ಸಾಮಾನ್ಯ 
ಮಹಿಳೆ 


4 


| 


| ಶ್ವೇತ ಪಿ. ಟಿ. 


ತಿಮ್ಮಯ್ಯ 


ಫ್ಯಾಂಟಸಿ ಮೆನ್ಸ್ ಪಾರ್‌ಲರ್ , ಉರ್ದು 
| ಶಾಲೆ ಎದುರು, ಆಟೋ ಸ್ಟ್ಯಾಂಡ್, 

ಪೆನ್‌ಷನ್ ಮೊಹಲ್ಲಾ, 
ಹಾಸನ -573201 


ಸಕಲೇಶಪುರ ತಾಲ್ಲೂಕು, ಯಸಳೂರು 

ಹೋಬಳಿ, ಗೊದ್ದು ವೃತ್ತ. 


2ಎ - ಮಹಿಳೆ 


P . R . 234 


SC -10 


ಉಮೇಶ್ ಹೆಚ್ . ಕುಸುಗಲ್ 

ಅಧ್ಯಕ್ಷರು, 
ಗ್ರಾಮಲೆಕ್ಕಿಗರ ನೇರ ನೇಮಕಾತಿ ಆಯ್ಕೆ ಪ್ರಾಧಿಕಾರ ಮತ್ತು 

ಜಿಲ್ಲಾಧಿಕಾರಿಗಳು, ಹಾಸನ ಜಿಲ್ಲೆ , ಹಾಸನ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦, ೨೦೧೫ 

೨೮೫೭ 
ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ , ಹಾಸನ ಜಿಲ್ಲೆ , ಹಾಸನ 

ಅಧಿಕೃತ ಜ್ಞಾಪನ 

ನಂ . ಗ್ರಾ .ಲೆ.ಸಿಬ್ಬಂದಿ- 213/2014 -15, ದಿನಾಂಕ: 10- 07 - 2015 
ವಿಷಯ : ಹಾಸನ ಜಿಲ್ಲಾ ಕಂದಾಯ ಘಟಕದಲ್ಲಿ 2014 ನೇ ಸಾಲಿನಲ್ಲಿ ಖಾಲಿ ಇರುವ ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ 

ನೇಮಕಾತಿ ಮೂಲಕ ಆಯ್ಕೆ ಆದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ಕುರಿತು. 
ಉಲ್ಲೇಖ: 1. ಸರ್ಕಾರದ ಪತ್ರದ ಸಂಖ್ಯೆ : ಕಂ . ಇ. 33 ಬಿಎಸ್‌ಸಿ 2012, ದಿನಾಂಕ: 21/06/2012 . 

2. ಈ ಕಛೇರಿಯ ಸಮ ಸಂಖ್ಯೆ ಅಧಿಸೂಚನೆ ದಿನಾಂಕ: 02 /05/2015 . 
3 . ಈ ಕಛೇರಿಯ ಸಮ ಸಂಖ್ಯೆ ಅಧಿಕೃತ ಜ್ಞಾಪನ ದಿನಾಂಕ: 08 / 05 / 2015 . 

4 . ಈ ಕಛೇರಿಯ ಸಮ ಸಂಖ್ಯೆ ಆದೇಶ ದಿನಾಂಕ: 09 /07/2015 . 
ಹಾಸನ ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ 2015 ನೇ ಸಾಲಿನಲ್ಲಿ ಖಾಲಿ ಇರುವ 81 ಗ್ರಾಮಲೆಕ್ಕಿಗರ ಹುದ್ದೆಗಳನ್ನು ನೇರನೇಮಕಾತಿ ಮೂಲಕ 
ಭರ್ತಿಮಾಡುವ ಸಂಬಂಧ ಕರ್ನಾಟಕ ಸಾಮಾನ್ಯ ಸೇವೆಗಳು ( ರೆವೆನ್ಯೂ ಸಬಾರ್ಡಿನೇಟ್ ಬ್ರಾಂಚ್, ಕೇಡರ್ ಅಂಡ್ ರಿಕ್ರೂಟ್‌ಮೆಂಟ್) ನಿಯಮಗಳನ್ವಯ 
ಉಲ್ಲೇಖ (2) ರಲ್ಲಿ ಒಟ್ಟು 81 ಜನ ಅರ್ಹ ಅಭ್ಯರ್ಥಿಗಳನ್ನು ಮೆರಿಟ್ ಮತ್ತು ವರ್ಗವಾರು ಆಧಾರದ ಮೇಲೆ ಆಯ್ಕೆ ಮಾಡಿ ನೇಮಕಾತಿ ಆದೇಶ 
ನೀಡಲಾಗಿರುತ್ತದೆ. 

ನೇಮಕಾತಿ ಆದೇಶ ನೀಡಿದ ಒಟ್ಟು 81 ಅಭ್ಯರ್ಥಿಗಳ ಪೈಕಿ ಈ ಕೆಳಕಂಡ 4 ಜನ ಅಭ್ಯರ್ಥಿಗಳ ಪೈಕಿ ಇಬ್ಬರು ಅಭ್ಯರ್ಥಿಗಳು ನೇಮಕಾತಿ 
ಆದೇಶದಲ್ಲಿನ ಕ್ರಮ ಸಂಖ್ಯೆ 1 ರ ಷರತ್ತಿನಂತೆ ನೇಮಕಾತಿ ಆದೇಶ ಸ್ವೀಕರಿಸಿದ 15 ದಿನಗಳೊಳಗೆ ಕರ್ತವ್ಯದ ಮೇಲೆ ಹಾಜರಾಗಿರುವುದಿಲ್ಲ ಹಾಗೂ ಇನ್ನಿಬ್ಬರು 
ಅಭ್ಯರ್ಥಿಗಳು ನೇಮಕಾತಿ ಆದೇಶವನ್ನು ಪಡೆಯದೆ ತಿರಸ್ಕರಿಸಿರುತ್ತಾರೆ . 
ಆದ್ದುದರಿಂದ ಉಲ್ಲೇಖ ( 6) ರ ಆದೇಶದಲ್ಲಿ ಸದರಿ ಅಭ್ಯರ್ಥಿಗಳ ನೇಮಕಾತಿ ಆದೇಶಗಳನ್ನು ರದ್ದುಪಡಿಸಿ ಆದೇಶಿಸಿದೆ. 
ರೆಫರೆನ್ಸ್ ಅಭ್ಯರ್ಥಿ ಹೆಸರು ತಂದೆ ಹೆಸರು ನೇಮಕ ಆಗಿರುವ ಸ್ಥಳ 

ಆಯ್ಕೆ ಆಗಿರುವ ವರ್ಗ 
ಸಂ . | ಸಂ . 


*) 


169377 


ನಂದಿನಿ ಡಿ . ಎ . 


ಅಂದಾನಯ್ಯ 


ಸಕಲೇಶಪುರ ತಾಲ್ಲೂಕು, ಯಸಳೂರು 
ಹೋಬಳಿ, ದೊಡ್ಡಕುಂದೂರು ವೃತ್ತ. 


2ಎ - ಮಹಿಳೆ 


154941 


ಗುರುರಾಜ್ ಡಿ. 


ದೊಡ್ಡನರಸಿಂಹಯ್ಯ 


3 


| 


157905 


ಶ್ವೇತಾ ಕೆ.ಪಿ. 


ಪುಟ್ಟಮಲ್ಲೇಗೌಡ ಕೆ. ಎಂ . 


ಅರಕಲಗೂಡು ತಾಲ್ಲೂಕು, ಕೊಣನೂರು | ಪರಿಶಿಷ್ಟ ಜಾತಿ - ಮಾಜಿ 
ಹೋಬಳಿ, ವಡ್ವಾನಹೊಸಳ್ಳಿ ವೃತ್ತ. 

ಸೈನಿಕ 
ಹಾಸನ ತಾಲ್ಲೂಕು, ಶಾಂತಿಗ್ರಾಮ ಹೋಬಳಿ. 

ಸಾಮಾನ್ಯ ಮಹಿಳೆ 
ಮೊಸಳೆಹೊಸಳ್ಳಿ ವೃತ್ತ. 
ಸಕಲೇಶಪುರ ತಾಲ್ಲೂಕು, ಯಸಳೂರು 

2ಎ - ಮಹಿಳೆ 
ಹೋಬಳಿ, ಗೊದ್ದು ವೃತ್ತ. 


4 | 170264 


ಶ್ವೇತ ಪಿ. ಟಿ. 


ತಿಮ್ಮಯ್ಯ 


ಈ ಮೇಲ್ಕಂಡ ಅಭ್ಯರ್ಥಿಗಳ ಬದಲಾಗಿ ಕಾಯ್ದಿರಿಸಿದ ಪಟ್ಟಿಯಲ್ಲಿರುವ ಸಮ ಮೀಸಲಾತಿಯ ಈ ಕೆಳಕಂಡ ಅಭ್ಯರ್ಥಿಗಳನ್ನು ಗ್ರಾಮಲೆಕ್ಕಿಗರ ಹುದ್ದೆಯ 
ವೇತನ ಶ್ರೇಣಿಯ 11600 - 200 -12000 - 250 -13000 - 300 - 14200 - 350 - 15600 - 400 -17200 - 450 -19000 -500 - 21000 ರಲ್ಲಿ ನೇಮಕಾತಿ ಮಾಡಿ 
ಆದೇಶಿಸಿರುತ್ತದೆ. 


ಕ್ರಮ 


ರೆಫರೆನ್ಸ್ 


ಆಯ್ಕೆ ಆಗಿರುವ 


ಅಭ್ಯರ್ಥಿಯ 
ಹೆಸರು 


ತಂದೆಯ / ಗಂಡನ 

ಹೆಸರು 


ವಿಳಾಸ 


ನೇಮಕಾತಿ ಮಾಡಿರುವ ವೃತ್ತದ 

ಹೆಸರು 


ಸಂಖ್ಯೆ 


ವರ್ಗ 


161170 


ಅನ್ನಪೂರ್ಣ 
ಎನ್ . ಆರ್ . 


ರೇಣುಕಪ್ರಸಾದ್ 


ನಾಗವಲ್ಲಿ ಗ್ರಾಮ ಮತ್ತು 

ಅಂಚೆ, ಹಿಲ್ಲೂರು 
ಹೋಬಳಿ, ತುಮಕೂರು 

ತಾಲ್ಲೂಕು, 
ತುಮಕೂರು- 572118. 


ಸಾಮಾನ್ಯ ಮಹಿಳೆ 


ನರಸೀಪುರ ವೃತ್ತ, 
ಕಣಕಟ್ಟೆ ಹೋಬಳಿ, ಅರಸೀಕೆರೆ 

ತಾಲ್ಲೂಕು. 


2 


158741 | ಲಕ್ಷ್ಮೀ ಜಿ.ಸಿ. | ಗಣೇಶ್ ಎಸ್.ಎ . 


ಕುಂಬಾರ ಬೀದಿ, ಹಳೇ 

ಅಂಚೆ ಕಛೇರಿ ರಸ್ತೆ, 
ಚನ್ನರಾಯಪಟ್ಟಣ-573116 . 


2ಎ - ಮಹಿಳೆ 


ಚೋಳೇನಹಳ್ಳಿ ವೃತ್ತ. 

ಕಸಬಾ ಹೋಬಳಿ. 
ಚನ್ನರಾಯಪಟ್ಟಣ ತಾಲ್ಲೂಕು. 


೨೮೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


ಭಾಗ ೫ 


ಆಯ್ಕೆ ಆಗಿರುವ 


ಕ್ರಮ 

ರೆಫರೆನ್ಸ್ 
ಸಂಖ್ಯೆ | ಸಂ . 


ಅಭ್ಯರ್ಥಿಯ 
ಹೆಸರು 


ತಂದೆಯ / ಗಂಡನ 

ಹೆಸರು 


ವಿಳಾಸ 


ನೇಮಕಾತಿ ಮಾಡಿರುವ ವೃತ್ತದ 

ಹೆಸರು 


ವರ್ಗ 


150869 


ಹನುಮಂತ್ 
ಮಸದಾರ್ 


ಹನಮವ್ವ 


ಮನೆ ನಂ . 37 , ಸೈನಿಕ್ 

ನಗರ, ಲಕ್ಷ್ಮಿ ಟೆಕ್ , 
ಬೆಳಗಾವಿ - 590009 . 


ಪರಿಶಿಷ್ಟ ಜಾತಿ 
ಮಾಜಿ ಸೈನಿಕ 


ಹುಣಸವಳ್ಳಿ ವೃತ್ತ. 
ಕಸಬಾ ಹೋಬಳಿ, ಆಲೂರು 

ತಾಲ್ಲೂಕು. 


ಷರತ್ತುಗಳು : 
1. ಅಭ್ಯರ್ಥಿಯು ಈ ಆದೇಶ ತಲುಪಿದ 15 ದಿನಗಳೊಳಗೆ ಮೂಲ ದಾಖಲಾತಿಗಳೊಂದಿಗೆ ಸಂಬಂಧಿಸಿದ ತಹಶೀಲ್ದಾರರ ಸಮಕ್ಷಮದಲ್ಲಿ ಕರ್ತವ್ಯಕ್ಕೆ 

ವರದಿ ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) 1977ರ ನಿಯಮ 18 ರನ್ವಯ ನೇಮಕಾತಿಯನ್ನು 
ರದ್ದುಪಡಿಸಲಾಗುತ್ತದೆ. ಹಾಗೂ ಸದರಿ ಹುದ್ದೆಯನ್ನು ಕಾಯ್ದಿರಿಸಿದ ಪಟ್ಟಿಯಲ್ಲಿನ ಮುಂದಿನ ಅಭ್ಯರ್ಥಿಗೆ ನೀಡಲಾಗುತ್ತದೆ. 

ಅಭ್ಯರ್ಥಿಯು ನೇಮಕಾತಿಗೆ ಅನರ್ಹರೆಂದು ಕಂಡು ಬಂದಲ್ಲಿ, ನೇಮಕಾತಿಯನ್ನು ಯಾವುದೇ ಸೂಚನೆಯನ್ನು ನೀಡದೆ ರದ್ದುಪಡಿಸಲಾಗುವುದು. 
3. ಅಭ್ಯರ್ಥಿಯು ವಾಸಿಸುತ್ತಿರುವ ಕ್ಷೇತ್ರಕ್ಕೆ ಸಂಬಂಧಿಸಿದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ನೀಡಲ್ಪಟ್ಟ ನಡತೆ ಪ್ರಮಾಣ ಪತ್ರಗಳನ್ನು ಹಾಜರುಪಡಿಸುವುದು. 
4. ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಸರ್ಕಾರಿ ವೈದ್ಯರಿಂದ ಪಡೆದ ವೈದ್ಯಕೀಯ ಅರ್ಹತಾ ಪ್ರಮಾಣ ಪತ್ರವನ್ನು 

ಹಾಜರುಪಡಿಸುವುದು. 
5. ಪರಿಶಿಷ್ಟ ಜಾತಿ/ ಪರಿಶಿಷ್ಟ ವರ್ಗ /ಪ್ರವರ್ಗ -1/2ಎ/2ಬಿ/3ಎ /3ಬಿ , ಗ್ರಾಮೀಣ, ಯೋಜನಾ ನಿರಾಶ್ರಿತರು ಹಾಗೂ ಇತ್ಯಾದಿ ಮೀಸಲಾತಿಯಡಿಯಲ್ಲಿ 

ಆಯ್ಕೆಯಾಗಿರುವ ಅಭ್ಯರ್ಥಿಗಳಿಗೆ, ಅವರು ಸಲ್ಲಿಸಿರುವ ಸದರಿ ಪ್ರಮಾಣ ಪತ್ರಗಳ ಸಿಂಧುತ್ವದ ಬಗ್ಗೆ ಸಂಬಂಧಿಸಿದ ಜಿಲ್ಲಾಧಿಕಾರಿಗಳಿಂದ / ಸಕ್ಷಮ 
ಪ್ರಾಧಿಕಾರದಿಂದ ನೀಡಬೇಕಾದ ಸಿಂಧುತ್ವ ಪ್ರಮಾಣ ಪತ್ರಗಳನ್ನು ಹಾಗೂ ಗುಣ ನಡತೆ ಹಾಗೂ ಪೂರ್ವ ಚಾರಿತ್ಯದ ಬಗ್ಗೆ ಸಂಬಂಧಪಟ್ಟ 

ಪೋಲೀಸ್ ಅಧೀಕ್ಷಕರ ವರದಿಯನ್ನು ಕಾಯ್ದಿರಿಸಿ ನೇಮಕಾತಿ ಆದೇಶ ನೀಡಲಾಗಿರುತ್ತದೆ. 
6, ಈ ನೇಮಕಾತಿಯು ಅಭ್ಯರ್ಥಿಯು ಹಾಜರುಪಡಿಸಿರುವ ದ್ವಿತೀಯ ಪಿ. ಯು. ಸಿ. ಅಂಕ ಪಟ್ಟಿ ಮತ್ತು ಎಸ್.ಎಸ್.ಎಲ್.ಸಿ. ಅಂಕ ಪಟ್ಟಿಗಳ 

ಸತ್ಯಾಪನೆಗೆ ಒಳಪಟ್ಟಿರುತ್ತದೆ. 
ಅಭ್ಯರ್ಥಿಯು ಸಲ್ಲಿಸುವ ಮೂಲ ದಾಖಲಾತಿಗಳಲ್ಲಿ ತಪ್ಪು ಮಾಹಿತಿ ಅಥವಾ ಸುಳ್ಳು ಎಂದು ಕಂಡು ಬಂದಲ್ಲಿ ಅಂತಹವರ ಆಯ್ಕೆಯನ್ನು 

ರದ್ದುಪಡಿಸಲಾಗುತ್ತದೆ. ಹಾಗೂ ನಿಯಮಾನುಸಾರ ಶಿಸ್ತು ಕ್ರಮ ಜರುಗಿಸಲಾಗುವುದು. 
8. ಶೇಕಡವಾರು ಅಂಕಗಳು ಒಂದೇ ಇದ್ದಂತಹ ಅಭ್ಯರ್ಥಿಗಳ ಪೈಕಿ ನಿಯಮಾನುಸಾರ ವಯಸ್ಸಿನಲ್ಲಿ ಹಿರಿಯರಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದೆ. 
9. ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾದ 2 ವರ್ಷಗಳ ಅವಧಿಯು ಪರಿವೀಕ್ಷಣೆ ಅವಧಿ (Probation Period ) ಆಗಿರುತ್ತದೆ. ಈ ಅವಧಿಯಲ್ಲಿ (1) 

ಅಕೌಂಟ್ಸ್ ಲೋಯರ್ (2) ರೆವಿನ್ಯೂ ಲೋಯರ್ (3) ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಮತ್ತು ( 4) ಕನ್ನಡ ಭಾಷಾ ಪರೀಕ್ಷೆ (SSLC ಯಲ್ಲಿ ಕನ್ನಡವನ್ನು 
ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳದಿದ್ದಲ್ಲಿ) ಗಳಲ್ಲಿ ಉತ್ತೀರ್ಣರಾಗುವುದು. ತಪ್ಪಿದಲ್ಲಿ ಹಾಗೂ ಕೆಲಸ ಕಾರ್ಯಗಳು 

ತೃಪ್ತಿಕರವಾಗಿರದಿದ್ದಲ್ಲಿ ಸೇವೆಯಿಂದ ತೆಗೆದು ಹಾಕಲಾಗುವುದು. 
10. ಅಭ್ಯರ್ಥಿಯು ಸೇವೆಗೆ ಹಾಜರಾಗಿ ಭಾರತ ಸಂವಿಧಾನದ ರೀತ್ಯಾ ನಿಷ್ಠೆಯ ಪ್ರಮಾಣ ವಚನ ಸ್ವೀಕರಿಸುವುದು " 
11. ಅಭ್ಯರ್ಥಿಯು ಸರ್ಕಾರದ ಆದೇಶ ನಂ . FD /SPL/ 04 /PET/05 ದಿನಾಂಕ: 31/ 03 / 2006 ರಂತೆ ಹೊಸ ನಿವೃತ್ತಿ ವೇತನ ಯೋಜನೆಗೆ 

ಒಳಪಟ್ಟಿರುತ್ತಾರೆ. 
ಸರ್ಕಾರದ ಸುತ್ತೋಲೆ ಸಂ . ಕಂ . ಇ 54 ಬಿಎಸ್ಸಿ 2007, ದಿನಾಂಕ: 27/03/2007 ರನ್ವಯ ಅಂತರ ಜಿಲ್ಲಾ ವರ್ಗಾವಣೆಗೆ ಹಾಸನ ಜಿಲ್ಲೆಯಲ್ಲಿ 

ಕನಿಷ್ಠ 5 ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಪೂರೈಸತಕ್ಕದ್ದು. 
13. ಅಭ್ಯರ್ಥಿಗಳು, ಕರ್ನಾಟಕ ನಾಗರೀಕ ಸೇವೆ ( ನಡತೆ ) ನಿಯಮಗಳು 1966 ಹಾಗೂ ಕರ್ನಾಟಕ ನಾಗರೀಕ ಸೇವೆ ( ವರ್ಗೀಕರಣ , ನಿಯಂತ್ರಣ , 

ಮೇಲ್ಮನವಿ) ನಿಯಮಗಳು 1957 ಹಾಗೂ ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಇತರೆ ನಿಯಮಾವಳಿಗಳಿಗೆ ಬದ್ಧರಾಗಿರುತ್ತಾರೆ. 
14 . ಅಭ್ಯರ್ಥಿಯು ರೂ . 1000/- ಭದ್ರತಾ ಠೇವಣಿಯನ್ನು ರಾಷ್ಟ್ರೀಯ ಉಳಿತಾಯ ಪತ್ರದ ಮೂಲಕ ಸಂಬಂಧಪಟ್ಟ ತಹಶೀಲ್ದಾರರಲ್ಲಿ 

ಹಾಜರುಪಡಿಸುವುದು ಹಾಗೂ ತಹಶೀಲ್ದಾರರು ಈ ಮೊತ್ತಕ್ಕೆ ಭದ್ರತಾ ಮುಚ್ಚಳಿಕೆ ಪತ್ರವನ್ನು ಪಡೆದು ಸರ್ಕಾರಕ್ಕೆ ಆಧಾರ ಮಾಡಿಕೊಳ್ಳುವುದು. 
15. ಅಭ್ಯರ್ಥಿಯ ಜೇಷ್ಠತೆಯು ಈ ಅಧಿಕೃತ ಜ್ಞಾಪನದಲ್ಲಿನ ಕ್ರಮದನುಸಾರವಾಗಿಯೇ ಇರತಕ್ಕದ್ದು ಹಾಗೂ ತದನಂತರ ಈ ಸಂಬಂಧ ಸರ್ಕಾರ 

ಹೊರಡಿಸುವ ಕಾನೂನು ತಿದ್ದುಪಡಿಗಳಿಗೆ ಒಳಪಟ್ಟಿರುತ್ತದೆ. 


P . R . 235 


SC -10 


ಉಮೇಶ್‌ ಹೆಚ್. ಕುಸುಗಲ್ 

ಅಧ್ಯಕ್ಷರು, 
ಗ್ರಾಮಲೆಕ್ಕಿಗರ ನೇರ ನೇಮಕಾತಿ ಆಯ್ಕೆ ಪ್ರಾಧಿಕಾರ ಮತ್ತು 

ಜಿಲ್ಲಾಧಿಕಾರಿಗಳು, ಹಾಸನ ಜಿಲ್ಲೆ , ಹಾಸನ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 

೨೮೫೯ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ ಆನಂದರಾವ್ ವೃತ್ತ, ಬೆಂಗಳೂರು- 560 009 . 

ಅಧಿಸೂಚನೆ 
ಸಂಖ್ಯೆ : ಎಸ್ ಆರ್ ಸಿ / ವಾಚಾನೇ /48/ 2012 - 13 , ದಿನಾಂಕ:09.11 .2015. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ ವಾಹನ ಚಾಲಕರು ಹುದ್ದೆಗಳನ್ನು ನೇಮಕಾತಿ ಮಾಡುವ ಬಗ್ಗೆ . 

| ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ:16.11.2015. 
| ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ:15.12 .2015 ( ರಾತ್ರಿ 11 .45 ಗಂಟೆಯೊಳಗೆ). 

ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ:16.12 .2015 ( ಅಂಚೆ ಕಛೇರಿಯ ಕೆಲಸದ ವೇಳೆಯಲ್ಲಿ). 
ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 177/ ಹೆಚ್ ಎಸ್‌ಎಂ/2013 , ( ಭಾಗ -1) ಬೆಂಗಳೂರು ದಿ:06. 11 .2014ರಲ್ಲಿ ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಇಲಾಖೆಯಲ್ಲಿ ಖಾಲಿಯಿರುವ 318 ವಾಹನ ಚಾಲಕರ ಹುದ್ದೆಗಳನ್ನು ಮತ್ತು ಸರ್ಕಾರದ ಆದೇಶ ಸಂಖ್ಯೆ ಆಕುಕ/289 / ಹೆಚ್ ಎಸ್ ಎಂ /2014 , 
ದಿನಾಂಕ: 16.02. 2015 ರಲ್ಲಿ ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಜಿಲ್ಲೆಗಳಲ್ಲಿ ಖಾಲಿ ಇರುವ 118 ವಾಹನ ಚಾಲಕರ ಹುದ್ದೆಗಳನ್ನು Karnataka State 
Civil Services ( Direct Recruitment by Competitive Examinations and Selection) ( General) Rules, 2006 ನಿಯಮಗಳ ನಿಯಮ 10ರನ್ವಯ 
ಭರ್ತಿ ಮಾಡಲು ಹಾಗೂ ವೃಂದ ಮತ್ತು ನೇಮಕಾತಿ ತಿದ್ದುಪಡಿ ನಿಯಮದ ಅಧಿಸೂಚನೆ ಸಂಖ್ಯೆ ಆಕುಕ /57 /ಹೆಚ್ ಎಸ್ ಎಂ /2015 
ದಿನಾಂಕ:13.07.2015ರಲ್ಲಿ ಅನುಮೋದನೆ ನೀಡಿರುವ ಹಿನ್ನೆಲೆಯಲ್ಲಿ ರೂ . 11600 - 200 - 12000 - 250 -13000 - 300 - 14200 - 350 - 15600 - 400 -17200 
450 - 19000 - 500 - 21000 / - ರ ವೇತನ ಶ್ರೇಣಿಯಲ್ಲಿ ಸರ್ಕಾರಿ ಆದೇಶ ಸಂಖ್ಯೆ : ಆಕುಕ/ 45/ ಹೆಚ್ ಎಸ್ಎಂ/2012 , ದಿನಾಂಕ:24 .09.2012ರಲ್ಲಿ 
ಅಧಿಸೂಚಿಸಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು , ಸಮುದಾಯ ಆರೋಗ್ಯ ಕೇಂದ್ರಗಳು, ತಾಲ್ಲೂಕು ಆಸ್ಪತ್ರೆಗಳು ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಖಾಲಿ ಇರುವ 
ಒಟ್ಟು 436 ವಾಹನ ಚಾಲಕರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಇಲಾಖೆಯ ವೆಬ್‌ಸೈಟ್ WWW.karhfw .gov.in /drc.aspx ನಲ್ಲಿ ಆನ್ - ಲೈನ್ ಮೂಲಕ 
ಅರ್ಜಿಗಳನ್ನು ಆಹ್ವಾನಿಸಿದೆ. 
1. ಹುದ್ದೆಯ ಪದನಾಮ , ವೇತನ ಶ್ರೇಣಿ, ಹುದ್ದೆಗಳ ಸಂಖ್ಯೆ , ನಿಗಧಿಪಡಿಸಿರುವ ಕನಿಷ್ಠ ವಿದ್ಯಾರ್ಹತೆ ಮತ್ತು ವಯೋಮಿತಿ ವಿವರ ಈ ಕೆಳಕಂಡಂತಿದೆ . 
ಕ್ರಮ | ಹುದ್ದೆಯ ಪದನಾಮ 
ನಿಗಧಿಪಡಿಸಿರುವ ವಿದ್ಯಾರ್ಹತೆ 

ಆಯ್ಕೆ ವಿಧಾನ 
ಸಂಖ್ಯೆ | ಮತ್ತು ವೇತನ ಶ್ರೇಣಿ 

| ವಾಹನ ಚಾಲಕರು (1) ಎಸ್ .ಎಸ್.ಎಲ್. ಸಿ/ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಎಸ್ .ಎಸ್ .ಎಲ್. ಸಿ . ಅಥವಾ - ತತ್ಸಮಾನ 
( ರೂ . 11600 - 21000 ) ತೇರ್ಗಡೆ ಹೊಂದಿರಬೇಕು. 

ಪರೀಕ್ಷೆಯಲ್ಲಿ ಗಳಿಸಿದ ಶೇಕಡವಾರು ಅಂಕಗಳ 
2) ರಾಜ್ಯ ಸರ್ಕಾರದಿಂದ ನೀಡಿದ ಚಾಲ್ತಿಯಲ್ಲಿರುವ ಅರ್ಹತಾ ಆಧಾರದ ಮೇಲೆ ಮೂಲ ದಾಖಲಾತಿ 

ಲಘು ವಾಹನ ಚಾಲನಾ ಪರವಾನಗಿಯೊಂದಿಗೆ ಪರಿಶೀಲನೆಯನ್ನು ನಡೆಸಲಾಗುವುದು. ನಂತರ 
ಪ್ಯಾಸೆಂಜರ್ ವಾಹನ ಚಾಲನಾ ಬ್ಯಾಡ್ಸ್ 

ನೇಮಕಾತಿ ಪ್ರಾಧಿಕಾರವು ಸೂಕ್ತ ಪ್ರಾಧಿಕಾರದಿಂದ 
ಹೊಂದಿರಬೇಕು. 

ವಾಹನ ಚಾಲನಾ ಸಾಮಾರ್ಥ್ಯದ ಬಗ್ಗೆ ಗಣಕೀಕೃತ 
3) ರಾಜ್ಯ ಸರ್ಕಾರ ಅಥವಾ ಸರ್ಕಾರದಿಂದ ಮಾನ್ಯತೆ 

ಟ್ರ್ಯಾಕ್‌ನಲ್ಲಿ ನಡೆಸುವ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ 
ಹೊಂದಿದ ಸಂಸ್ಥೆಗಳಲ್ಲಿ ವಾಹನ ಚಾಲನೆಯಲ್ಲಿ 

ಉತ್ತೀರ್ಣರಾದ ನಂತರ ಅರ್ಹತಾ ಆಧಾರದ 
ಕನಿಷ್ಠ ಎರಡು ವರ್ಷ ಅನುಭವ ಹೊಂದಿರಬೇಕು. 

ಮೇಲೆ ಆಯ್ಕೆಗೊಳಿಸಲಾಗುವುದು. 


ಕನಿಷ್ಠ 


ವಯೋಮಿತಿ: - ಅರ್ಜಿಯನ್ನು ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಗಳು ಈ ಕೆಳಕಂಡ ವಯೋಮಿತಿಯನ್ನು ಹೊಂದಿರಬೇಕು. 

ವರ್ಗ 

ಗರಿಷ್ಠ 
ಸಾಮಾನ್ಯ ವರ್ಗ 

21 ವರ್ಷಗಳು | 35 ವರ್ಷಗಳು 
2ಎ, 2ಬಿ , 3ಎ, 3ಬಿ | 21 ವರ್ಷಗಳು | 38 ವರ್ಷಗಳು 
ಪ. ಜಾ , ಪ. ಪಂ , ಪ್ರವರ್ಗ - 1 | 21 ವರ್ಷಗಳು | 40 ವರ್ಷಗಳು 


ಮೀಸಲಾತಿ ವರ್ಗೀಕರಣ 
ರಾಜ್ಯ ವೃಂದಕ್ಕೆ ಸೇರಿದ ಹುದ್ದೆಗಳು -342 ಹುದ್ದೆಗಳು 

| ಕನ್ನಡ 
ಮಹಿಳಾ ಗ್ರಾಮೀಣ 

ಮಾಧ್ಯಮ 
_ 51 43 


ಪ್ರವರ್ಗ 


ಸಾಮಾನ್ಯ 


ಯೋಜನಾ 
ಸಂತ್ರಸ್ತರು 


ಸಾ . ಅರ್ಹತೆ 


ಪ. ಜಾತಿ 


_ 16 


ಪ . ಪಂ 


ಪ್ರವರ್ಗ - 1 


ಪ್ರವರ್ಗ - II( A) - 


೨೮೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦, ೨೦೧೫ 


ಭಾಗ ೫ 


ಕನ್ನಡ 


ಪ್ರವರ್ಗ 


ಸಾಮಾನ್ಯ 


ಮಹಿಳಾ 


ಗ್ರಾಮೀಣ 


ಮಾಜಿ 
ಸೈನಿಕ 


ಯೋಜನಾ 
ಸಂತ್ರಸ್ತರು 


ಒಟ್ಟು 


ಮಾಧ್ಯಮ 


0 . 


4 


| 


ಪ್ರವರ್ಗ - II ( B) 
ಪ್ರವರ್ಗ - II(A) | 
ಪ್ರವರ್ಗ - III ( B) 

ಒಟ್ಟು | 


4 
_ 5 
102 


| 
| 


4 
5 
891 


| 
| 


| 
1 
32 


0 . 
1 . 
15 | 


0 

0 . 
- 12 | 


92 


| 


ಪ್ರವರ್ಗ 


ಹೈದರಾಬಾದ್ - ಕರ್ನಾಟಕ ಸ್ಥಳೀಯ (ಲೋಕಲ್) ವೃಂದಕ್ಕೆ ಸೇರಿದ ಹುದ್ದೆಗಳು - 94 ಹುದ್ದೆಗಳು 

ಮಾಜಿ 

ಕನ್ನಡ ಯೋಜನಾ 
ಸಾಮಾನ್ಯ ಮಹಿಳಾ ಗ್ರಾಮೀಣ 

| ಮಾಧ್ಯಮ ಸಂತ್ರಸ್ತರು 
13 

12 


ಒಟ್ಟು 


ಸೈನಿಕ 


ಸಾ . ಅರ್ಹತೆ 


ಪ . ಜಾತಿ 


ಪ . ಪಂ 


ಪ್ರವರ್ಗ - 1 


ಪ್ರವರ್ಗ - I( A) 


_ o 


ಪ್ರವರ್ಗ - II ( B) 
ಪ್ರವರ್ಗ -II(A ) 
ಪ್ರವರ್ಗ - III( B) 

ಒಟ್ಟು | 


0 . 


29 


| 


28 


25 


94 


ಟಿಪ್ಪಣಿ: ಪ್ರಕಟಿಸಿರುವ ಖಾಲಿ ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ ಬದಲಾವಣೆಗೆ ಒಳಪಟ್ಟಿರುತ್ತದೆ. 

ಆನ್ - ಲೈನ್ ಮೂಲಕ ಅರ್ಜಿಯನ್ನು ಭರ್ತಿಮಾಡುವ ಮುನ್ನ ಅಭ್ಯರ್ಥಿಗಳು ಈ ಕೆಳಕಂಡ ಸೂಚನೆಗಳನ್ನು ಓದಿಕೊಳ್ಳಲು ಸೂಚಿಸಿದೆ. 
1. ಅಭ್ಯರ್ಥಿಗಳು ಆನ್ - ಲೈನ್ ಅರ್ಜಿ ಸಲ್ಲಿಸುವ ಮೊದಲು ಸಂಬಂಧಪಟ್ಟ ಅಧಿಸೂಚನೆಯನ್ನು ಓದಿಕೊಳ್ಳತಕ್ಕದ್ದು. 
2. ಆನ್ - ಲೈನ್( Online) ಅರ್ಜಿ ಸಲ್ಲಿಸುವ ಮುನ್ನ ಅಭ್ಯರ್ಥಿಯು ತನ್ನ ಇತ್ತೀಚಿನ 35mmxb5mm ಅಳತೆಯ ಕಲರ್ ಭಾವಚಿತ್ರವನ್ನು ಒಂದು ಬಿಳಿ 

ಹಾಳೆಯ ಮೇಲೆ ಅಂಟಿಸಿ Scan ಮಾಡಿ JPG Format ನಲ್ಲಿ Save ಮಾಡಿಕೊಳ್ಳುವುದು ಹಾಗೂ ಒಂದು ಬಿಳಿ ಹಾಳೆಯ ಮೇಲೆ ಕಪ್ಪು 
ಶಾಹಿಯ ಪೆನ್‌ನಲ್ಲಿ ಸಹಿಮಾಡಿ ಅದನ್ನು Scan ಮಾಡಿ JPG Format ನಲ್ಲಿ Save ಮಾಡಿಕೊಂಡು, Save ಆಗಿರುವ ಭಾವಚಿತ್ರ ಮತ್ತು 

ಸಹಿಯನ್ನು ಅಪ್‌ಲೋಡ್ ಮಾಡುವುದು. ಭಾವಚಿತ್ರದ ಗಾತ್ರ ಮತ್ತು ಸಹಿ ( Size ) 100kb ಮೀರಿರಬಾರದು. 
3. ಆನ್ ಲೈನ್ ಅರ್ಜಿ ಸಲ್ಲಿಸುವಾಗ ಕಂಪ್ಯೂಟರ್ ಪರದೆಯ ಮೇಲೆ ಮೂಡುವ ಆನ್‌ಲೈನ್ ಅರ್ಜಿಯ ನಮೂನೆಯಲ್ಲಿ ವಿವರಗಳನ್ನು 

ಭರ್ತಿಮಾಡುವುದು ಹಾಗೂ Scan ಮಾಡಿಟ್ಟುಕೊಂಡಿರುವ ಸಹಿ ಸಮೇತದ ಭಾವಚಿತ್ರವನ್ನು Upload ಮಾಡುವುದು. 
4. ಅರ್ಜಿಯ ವಿವರಗಳನ್ನು ನಮೂದಿಸಿದ ನಂತರ ಮತ್ತೊಮ್ಮೆ ಪರಿಶೀಲಿಸಲು Previewನ್ನು ಕ್ಲಿಕ್ ಮಾಡಬೇಕು ಹಾಗೂ ಪ್ರಿಂಟ್ ಬಟನ್ ಬಳಸಿ 

ಪ್ರಿಂಟ್ ತೆಗೆದು ಪರಿಶೀಲಿಸಿದ ನಂತರ ನಮೂದಿಸಿರುವ ವಿವರಗಳನ್ನು ಬದಲಾಯಿಸಲು Editನ್ನು ಕ್ಲಿಕ್ ಮಾಡಬೇಕು, Preview ಮಾಡದೇ 
ಅರ್ಜಿಯನ್ನು ಸಲ್ಲಿಸಲು ಸಾಧ್ಯವಿಲ್ಲ. 
ಅರ್ಜಿಯಲ್ಲಿ ಸಲ್ಲಿಸಿರುವ ವಿವರಗಳು ತಪ್ಪಿದ್ದಲ್ಲಿ Preview ಕ್ಲಿಕ್ ಮಾಡಿದ ತಕ್ಷಣವೇ ತಪ್ಪುಗಳು ಪರದೆಯ ಮೇಲೆ ಮೂಡುತ್ತವೆ ಹಾಗೂ ತಪ್ಪನ್ನು 

ಸರಿಪಡಿಸಿದ ನಂತರ Preview ಮಾಡಲು ಸಾಧ್ಯವಾಗುತ್ತದೆ. 
6. ಅರ್ಜಿಯನ್ನು ಸಲ್ಲಿಸಿದ ನಂತರ ಕಂಪ್ಯೂಟರ್ Application ID ಸಂಖ್ಯೆ ಪರದೆಯ ಮೇಲೆ ಮೂಡುತ್ತದೆ. ಅಭ್ಯರ್ಥಿಗಳು ಈ ವಿವರಗಳನ್ನು 

ಮುಂದಿನ ಉಪಯೋಗಕ್ಕಾಗಿ ಭದ್ರವಾಗಿ ಬರೆದಿಟ್ಟುಕೊಳ್ಳತಕ್ಕದ್ದು. 
7. ಅರ್ಜಿಯ ಶುಲ್ಕವನ್ನು ಭರ್ತಿಮಾಡಲು ಬೇಕಾದ ಅಂಚೆ ಕಛೇರಿಯ ಚಲನ್‌ನನ್ನು ಮುದ್ರಿಸಲು Print Challan ಅನ್ನು ಕ್ಲಿಕ್ ಮಾಡಬೇಕು ನಂತರ 

ಚಲನ್ ನ್ನು ಮುದ್ರಿಸಿಕೊಳ್ಳತಕ್ಕದ್ದು. 
8. ಅರ್ಜಿ ಶುಲ್ಕವನ್ನು ಅಂಚೆ ಕಛೇರಿಯಲ್ಲಿ ಪಾವತಿಸಿದ 48 ಗಂಟೆಗಳ ನಂತರ ಅರ್ಜಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ನಮೂದಿಸಿ 

ಭರ್ತಿಮಾಡಿರುವ ಅರ್ಜಿಯನ್ನು ಖಡ್ಡಾಯವಾಗಿ ಮುದ್ರಿಸಿಕೊಳ್ಳುವುದು. ಸದರಿ ಅರ್ಜಿಯನ್ನು ತಮ್ಮಲ್ಲಿ ಮುಂದಿನ ಉಪಯೋಗಕ್ಕಾಗಿ 

ಇಟ್ಟಕೊಳ್ಳತಕ್ಕದ್ದು, ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಖಡ್ಡಾಯವಾಗಿ ಸಲ್ಲಿಸಬೇಕಾಗುತ್ತದೆ. 
9. ಅಭ್ಯರ್ಥಿಗಳು ಮೇಲಿನ ಸೂಚನೆಗಳನ್ನು ಜಾಗರೂಕತೆಯಿಂದ ಓದಿಕೊಂಡು ಅರ್ಜಿಯನ್ನು ಆನ್‌ಲೈನ್ ಮೂಲಕ ಭರ್ತಿಮಾಡತಕ್ಕದ್ದು . 

ಅರ್ಜಿಗಳನ್ನು ಆನ್ - ಲೈನ್ ( ON- LINE) (ಎಲೆಕ್ಟ್ರಾನಿಕ್ ಮಾರ್ಗ) ಮುಖಾಂತರ ಮಾತ್ರ ಸಲ್ಲಿಸತಕ್ಕದ್ದು, ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 

೨೮೬೧ 
ಅ) ಅಭ್ಯರ್ಥಿಗಳು ಯಾವುದೇ ತಪ್ಪು ಮಾಹಿತಿಯನ್ನು ನೀಡದೇ ಅರ್ಜಿ ಭರ್ತಿ ಮಾಡಲು ON -LINE ನಲ್ಲಿ ನೀಡಿರುವ ಸೂಚನೆಗಳನ್ವಯ ಭರ್ತಿ 
ಮಾಡತಕ್ಕದ್ದು. 

ಆ ) ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದ್ದಲ್ಲಿ ಅಂತಹವರ ವಿರುದ್ಧ ಇಲಾಖಾ ಕಾನೂನಿನನ್ವಯ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು . 


ಅರ್ಜಿಯಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ಅಂಕಣದಲ್ಲಿ ಉಪಯೋಗಿಸಿದ ಪದಗಳ ಅರ್ಥವನ್ನು ಈ ಕೆಳಕಂಡಂತೆ ಅರ್ಥೈಸಿಕೊಳ್ಳಬೇಕು: 


ಸಾ . ಅ 


GM 


GeneralMerit 


SC 


Scheduled Caste 


ಪ . ಜಾ 
ಪ. ಪಂ 


ST 


Scheduled Tribe 


ಪ್ರ - 1 


Cat-I 


2ಎ 


C -1 
C - II (a) 
C -II (b) 


Cat-II (a) 


2ಬಿ 


Cat-II ( b) 


ಸಾಮಾನ್ಯ ಅರ್ಹತೆ 
ಪರಿಶಿಷ್ಠ ಜಾತಿ 
ಪರಿಶಿಷ್ಟ ಪಂಗಡ 
ಪ್ರವರ್ಗ - 1 
ಪ್ರವರ್ಗ - 2ಎ 
ಪ್ರವರ್ಗ - 2ಬಿ 
ಪ್ರವರ್ಗ - 3ಎ 
ಪ್ರವರ್ಗ - 3ಬಿ 
ಮಾಜಿ ಸೈನಿಕ 
ಗ್ರಾಮೀಣ ಅಭ್ಯರ್ಥಿ 
| ಕನ್ನಡ ಮಾಧ್ಯಮ ಅಭ್ಯರ್ಥಿ 
| ಯೋಜನಾ ನಿರಾಶ್ರಿತರ 


3ಎ 


C -III(a) | 


Cat -III ( a) 


3ಬಿ | 


C -III( b) . 


Cat- Ill (B ) 


Ex -MP 


ಮಾ . ಸೈ 
ಗ್ರಾಮೀಣ 


Ex-Military Person 
Rural Reservation 
Rural Res 


Rural 


ಕ. ಮಾ . ಅ 


KMS 


Kannada Medium 


ಯೋ 


. ನಿ 


PDP 


Project Displaced Person 


ಪ್ರಕಟಿಸಿರುವ ಹುದ್ದೆಗಳಿಗೆ ನಿಗಧಿಪಡಿಸಿರುವ ವಿದ್ಯಾರ್ಹತೆ , ವಯೋಮಿತಿ, ಮೀಸಲಾತಿ ಇತ್ಯಾದಿ ದಾಖಲೆಗಳನ್ನು ON -LINE ಮುಖಾಂತರ 
ಅರ್ಜಿಗಳನ್ನು ಸ್ವೀಕರಿಸಲು ನಿಗಧಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಮೊದಲು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪಡೆದು ಅಭ್ಯರ್ಥಿಗಳು ಹೊಂದಿರಬೇಕು 
1. ಅರ್ಜಿ ಶುಲ್ಕ: 


ರೂ . 300 / 


ಸಾಮಾನ್ಯ ಅರ್ಹತೆ, ಪ್ರವರ್ಗ 2 ( ಎ), 2( ಬಿ ), 3( ಎ ), 3( ಬಿ ) ಗೆ ಸೇರಿದ ಅಭ್ಯರ್ಥಿಗಳಿಗೆ 
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ - 1 


ರೂ . 100 / 


2 . ಅರ್ಜಿ ಶುಲ್ಕ ಪಾವತಿ ಮಾಡುವ ವಿಧಾನ : 

www .karhfw .gov.in /drc.aspx ನಲ್ಲಿ ON LINE ಮೂಲಕ ಅರ್ಜಿ ಸಲ್ಲಿಸಿದ ಕೂಡಲೇ ಅಭ್ಯರ್ಥಿಯು ಚಲನ್ ಪ್ರತಿಯನ್ನು ಡೌನ್ಲೋಡ್ 
ಮಾಡಿಕೊಂಡು, ಅಂಚೆ ಕಛೇರಿಯ ಕೆಲಸದ ವೇಳೆಯೊಳಗೆ ಯಾವುದೇ ಎಲೆಕ್ಟ್ರಾನಿಕ್ ಅಂಚೆ ಕಛೇರಿಗಳಲ್ಲಿ ( Computerised Post Offices Only ) ಮಾತ್ರ 
e-payment ಮೂಲಕ ಅರ್ಜಿ ಶುಲ್ಕವನ್ನು ಅಂಚೆ ಕಛೇರಿಯ ಸೇವಾ ಶುಲ್ಕದೊಂದಿಗೆ ಸಂದಾಯ ಮಾಡಬಹುದಾಗಿರುತ್ತದೆ. ಕರ್ನಾಟಕದಲ್ಲಿ e-payment 
ಮೂಲಕ ಶುಲ್ಕವನ್ನು ಪಾವತಿಸಬಹುದಾದ ಅಂಚೆ ಕಛೇರಿಗಳ ವಿಳಾಸಗಳ ಪಟ್ಟಿಯನ್ನು ಅಧಿಸೂಚನೆಯೊಂದಿಗೆ ಅಭ್ಯರ್ಥಿಗಳ ಮಾಹಿತಿಗಾಗಿ ನೀಡಲಾಗಿದೆ. 
ಶುಲ್ಕವನ್ನು ಪಾವತಿಸದೆ ಇರುವ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಹಾಗೂ ಡಿಡಿ, ಪೋಸ್ಟಲ್ ಆರ್ಡರ್ ಮತ್ತು ಮನಿ ಆರ್ಡ‌್ರ ಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. ಅಂಚೆ ಕಚೇರಿಯಲ್ಲಿ ಪಾವತಿಸಿದ ಮೂಲ ಚಲನ್ ಪ್ರತಿಯನ್ನು ದಾಖಲಾತಿ ಪರಿಶೀಲನಾ ಸಮಯದಲ್ಲಿ ಕಡ್ಡಾಯವಾಗಿ 
ಹಾಜರುಪಡಿಸತಕ್ಕದ್ದು , ಒಮ್ಮೆ ಶುಲ್ಕವನ್ನು ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲಿಯೂ ಹಿಂದಿರುಗಿಸಲಾಗುವುದಿಲ್ಲ ಅಥವಾ ಅದನ್ನು 
ಇಲಾಖೆಯು ನಡೆಸುವ ಇತರೆ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಶುಲ್ಕವನ್ನು ಸಂದಾಯ ಮಾಡದಿದ್ದಲ್ಲಿ ಅಂತಹ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 

ಆನ್ - ಲೈನ್ ಅರ್ಜಿ ಸಲ್ಲಿಸುವಾಗ ಹೆಲ್ಫ್ - ಲೈನ್ ಸಂಖ್ಯೆ 080 - 22873151, 080 - 22340197, 080 - 22251995, 9483208834, 
9483148834 ಗಳಿಗೆ ಕಛೇರಿ ಕೆಲಸದ ವೇಳೆಯಲ್ಲಿ ಮಾತ್ರ ಕಡ್ಡಾಯವಾಗಿ ( ಬೆಳಗ್ಗೆ 10. 00 ರಿಂದ ಸಂಜೆ 5.30) ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. 

ಅರ್ಜಿ ಶುಲ್ಕ ಪಾವತಿಸುವ ಕುರಿತು ಹೆಚ್ಚಿನ ಮಾಹಿತಿಗಳು ಅವಶ್ಯಕತೆ ಇದ್ದಲ್ಲಿ 080 - 22392668, 080 - 22392661 ದೂರವಾಣಿ ಸಂಖ್ಯೆಗೆ 
ಅಂಚೆ ಕಛೇರಿಯ ಕೆಲಸದ ವೇಳೆಯಲ್ಲಿ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. 

ಈ ಮೇಲಿನ ಸಹಾಯವಾಣಿ ದೂರವಾಣಿ ಸಂಖ್ಯೆಗಳನ್ನು ಮಾತ್ರ ಸಂಪರ್ಕಿಸತಕ್ಕದ್ದು , (ರಜಾ ದಿನಗಳನ್ನು ಹೊರತುಪಡಿಸಿ) ಈ ನೇಮಕಾತಿಗೆ 
ಸಂಬಂಧಿಸಿದಂತೆ ಇಲಾಖೆಯ ಇತರೆ ಯಾವುದೇ ದೂರವಾಣಿಗಳನ್ನು ಸಂಪರ್ಕಿಸತಕ್ಕದ್ದಲ್ಲ. 


2.1 ಅರ್ಜಿ ಸಲ್ಲಿಸುವ ಕೊನೆಯ ದಿನಗಳಲ್ಲಿ ಹೆಚ್ಚು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಂಭವವಿರುವುದರಿಂದ ಸರ್ವರ್ ಜಾಮ್ ಆಗುವ ಸಾಧ್ಯತೆಗಳಿರುವ 

ಕಾರಣ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದವರೆಗೂ ವಿಳಂಬ ಮಾಡದೆ ಮುಂಚಿತವಾಗಿ ಆನ್ - ಲೈನ್‌ನಲ್ಲಿ 

ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. 
2.2 ಒಬ್ಬ ಅಭ್ಯರ್ಥಿ ಒಂದು ಅರ್ಜಿಯನ್ನು ಮಾತ್ರ ಸಲ್ಲಿಸಬಹುದಾಗಿದ್ದು, ಒಮ್ಮೆ ಸಲ್ಲಿಸಿದ ಅರ್ಜಿಯನ್ನು ಯಾವುದೇ ಕಾರಣದಿಂದಲೂ ತಿದ್ದುಪಡಿ ಮಾಡಲು 

ಅವಕಾಶ ಇರುವುದಿಲ್ಲ . ಆದ್ದರಿಂದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮುನ್ನ ಸೂಚನೆಗಳನ್ನು ಓದಿ, ಅರ್ಥ ಮಾಡಿಕೊಂಡ ನಂತರ ಅರ್ಜಿಯನ್ನು 


೨೮೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೦, ೨೦೧೫ 

ಭಾಗ ೫ 
ಆನ್- ಲೈನ್‌ನಲ್ಲಿ ಭರ್ತಿ ಮಾಡಿ, ಭಾವಚಿತ್ರ ಹಾಗೂ ಸಹಿಯನ್ನು ಅರ್ಜಿಯೊಂದಿಗೆ ಅಪ್ -ಲೋಡ್ ಮಾಡಿ ಸಲ್ಲಿಸತಕ್ಕದ್ದು. ಅಪ್ -ಲೋಡ್ ಮಾಡಿ, 
ಅಂಚೆ ಕಚೇರಿ ಚಲನ್ ಪ್ರತಿಯನ್ನು ಮುದ್ರಿಸಿಕೊಂಡು ಅರ್ಜಿ ಶುಲ್ಕ ಪಾವತಿಸಿದ 48 ಗಂಟೆಗಳ ನಂತರ ಮುದ್ರಿತ ಅರ್ಜಿಯನ್ನು ಪಡೆದುಕೊಳ್ಳತಕ್ಕದ್ದು 
ಹಾಗೂ ಶುಲ್ಕ ಪಾವತಿಸಿದ ಅಂಚೆ ಕಚೇರಿ ಚಲನ್ ಪ್ರತಿಗಳನ್ನು ಅಭ್ಯರ್ಥಿಗಳು ತಮ್ಮ ಬಳಿ ಇಟ್ಟುಕೊಂಡು ಮೂಲ ದಾಖಲಾತಿಗಳ ಪರಿಶೀಲನಾ 

ಸಮಯದಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸುವುದು. 
3 . ಅರ್ಹತಾ ಷರತ್ತುಗಳು 

ಅ) ಭಾರತೀಯ ನಾಗರಿಕನಾಗಿರತಕ್ಕದ್ದು. 

ಆ ) ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ 
ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೇ ನೇಮಕಾತಿಗೆ ಅರ್ಹರಾಗುವುದಿಲ್ಲ. 

ಇ) ದೂರ ಶಿಕ್ಷಣ / ಮುಕ್ತ ವಿಶ್ವವಿದ್ಯಾಲಯದ ಮೂಲಕ ವಿದ್ಯಾರ್ಹತೆಯನ್ನು ಹೊಂದಿ ತೇರ್ಗಡೆ ಹೊಂದಿರುವ ವಿದ್ಯಾರ್ಹತೆಯನ್ನು ಆಯ್ಕೆಗೆ 
ಪರಿಗಣಿಸಲಾಗುವುದಿಲ್ಲ 

ಈ ) ಪ್ರಕಟಿಸಿರುವ ಹುದ್ದೆಗಳಿಗೆ ನಿಗಧಿಪಡಿಸಿರುವ ಕನಿಷ್ಠ ವಿದ್ಯಾರ್ಹತೆ, ರಾಜ್ಯ ಸರ್ಕಾರದಿಂದ ನೀಡಿದ ಚಾಲ್ತಿಯಲ್ಲಿರುವ ಲಘು ವಾಹನ ಚಾಲನಾ 
ಪರವಾನಗಿಯೊಂದಿಗೆ ಪ್ಯಾಸೆಂಜರ್ ವಾಹನ ಚಾಲನಾ ಬ್ಯಾಡ್ಜ್ ಹೊಂದಿರಬೇಕು. ರಾಜ್ಯ ಸರ್ಕಾರ ಅಥವಾ ಸರ್ಕಾರದಿಂದ ಮಾನ್ಯತೆ ಹೊಂದಿದ 
ಸಂಸ್ಥೆಗಳಲ್ಲಿ ವಾಹನ ಚಾಲನೆಯಲ್ಲಿ ಕನಿಷ್ಠ ಎರಡು ವರ್ಷ ಅನುಭವ ಹೊಂದಿರುವ ಬಗ್ಗೆ ಪ್ರಮಾಣ ಪತ್ರ, ವಯೋಮಿತಿ, ಮೀಸಲಾತಿ ಇತ್ಯಾದಿ 
ದಾಖಲೆಗಳನ್ನು ON- LINE ಮುಖಾಂತರ ಅರ್ಜಿಗಳನ್ನು ಸ್ವೀಕರಿಸಲು ನಿಗಧಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಮೊದಲು ಸಂಬಂಧಪಟ್ಟ 
ಪ್ರಾಧಿಕಾರದಿಂದ ಪಡೆದು ಅಭ್ಯರ್ಥಿಗಳು ಹೊಂದಿರಬೇಕು. 

ಈ ಕೆಳಗಿನ ಸಂದರ್ಭಗಳಲ್ಲಿ ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಕೆಳಗೆ ತಿಳಿಸಿರುವಷ್ಟರ ಮಟ್ಟಿಗೆ ಹೆಚ್ಚಿಸಲಾಗುವುದು. 

ಅ) ಅಭ್ಯರ್ಥಿಯು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ 
ಅಧಿನಿಯಮದ ಮೂಲಕ ಸ್ಥಾಪನೆಯಾದ ಅಥವಾ ರಾಜ್ಯ ಅಧಿನಿಯಮದ ಆಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಗೊಂಡು ಕರ್ನಾಟಕ ರಾಜ್ಯ 
ಸರ್ಕಾರದ ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ ಅಥವಾ ಹಿಂದೆ ಹೊಂದಿದ್ದಲ್ಲಿ ಗರಿಷ್ಠ ವಯೋಮಿತಿಯನ್ನು 
ಅವನು / ಅವಳು ಎಷ್ಟು ವರ್ಷಗಳ ಅವಧಿಗೆ ಆ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರೋ ಅಥವಾ ಹಿಂದೆ ಸಲ್ಲಿಸಿದ್ದರೋ ಅಷ್ಟು ವರ್ಷಗಳು ಅಥವಾ 10 
ವರ್ಷಗಳ ಅವಧಿ ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು. 
* ಗುತ್ತಿಗೆ ಮತ್ತು ಹೊರಗುತ್ತಿಗೆ ಸೇವಾವಧಿಯನ್ನು ಪರಿಗಣಿಸಲಾಗುವುದಿಲ್ಲ. 

ಆ) ಅಭ್ಯರ್ಥಿಯು ಮಾಜಿ ಸೈನಿಕನಾಗಿದ್ದಲ್ಲಿ ಅವನು ಕೇಂದ್ರ ಸಶಸ್ತ್ರ ದಳದಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿರುವನೋ ಅಷ್ಟು ವರ್ಷಗಳಿಗೆ 

ಮೂರು ವರ್ಷಗಳನ್ನು ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷಗಳು. 
ವಿವರಣೆ:- (1) ಮಾಜಿ ಸೈನಿಕ ಎಂದರೆ ಕೇಂದ್ರ ಸಶಸ್ತ ದಳಗಳಾದ ನಿಯಮಿತ ಭೂದಳ, ನೌಕಾದಳ ಮತ್ತು ವಾಯು ದಳದಲ್ಲಿ ಯಾವುದೇ ಶ್ರೇಣಿಯಲ್ಲಿ 
(ಯೋಧ ಅಥವಾ ಯೋಧನಲ್ಲದ) ಸೇವೆ ಸಲ್ಲಿಸಿದ ವ್ಯಕ್ತಿ ಆದರೆ ಡಿಫೆನ್ಸ್ ಸೆಕ್ಯೂರಿಟಿ ಕೋರ್, ಜನರಲ್ ರಿಸರ್ವ್ ಇಂಜಿನಿಯರಿಂಗ್ ಫೋರ್ಸ್, ಲೋಕ 
ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಸೇರ್ಪಡೆಯಾಗುವುದಿಲ್ಲ . 

ಮತ್ತು 
( 2) ಕೇಂದ್ರ ಸಶಸ್ತ ದಳಗಳಲ್ಲಿ ಸೇವೆ ಸಲ್ಲಿಸುವಾಗ ಹತನಾದ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ ಹೊಂದಿದ ವ್ಯಕ್ತಿಗಳ ಕುಟುಂಬದವರು 
( ಸಂದರ್ಭಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು ಮಲ ಮಕ್ಕಳು ) ಮಾಜಿ ಸೈನಿಕ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ . ಆದರೆ 
ಅಂತಹವರುಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗುವುದಿಲ್ಲ. 
ಅ ) ಮೇಲ್ಕಂಡ ದಳದ ಸೇನೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ 

ಅಥವಾ 
ಆ) ವೈದ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಯಿಂದ ಬಿಡುಗಡೆಯಾದ ಅಥವಾ ವ್ಯಕ್ತಿಯ ಹಿಡಿತಕ್ಕೂ ಮೀರಿದ ಪರಿಸ್ಥಿತಿಗಳಿಂದ ಮತ್ತು 
ವೈದ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಅಂತಹ ಸೇವೆಯಿಂದ ಬಿಡುಗಡೆಯಾದ ವ್ಯಕ್ತಿ. 

ಅಥವಾ 
ಇ) ಸ್ವಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ ಹೊಂದಿದ ವ್ಯಕ್ತಿ. 

ಅಥವಾ 
ಈ ) ತನ್ನ ಸ್ವಂತ ಕೋರಿಕೆ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ ತೆಗೆದುಹಾಕಿರುವ ಅಥವಾ ಕರ್ತವ್ಯದಿಂದ 
ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ದಿಷ್ಟ ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ ಪಡೆಯುತ್ತಿರುವ 
ವ್ಯಕ್ತಿ ಮತ್ತು ಪ್ರಾಂತೀಯ ಸೇವೆಯ ಈ ಕೆಳಗೆ ಹೆಸರಿಸಿದ ವರ್ಗದ ಸಿಬ್ಬಂದಿಯವರು: 

1) ನಿರಂತರ ಸೇವೆ ಸಲ್ಲಿಸಿದ ನಿವೃತ್ತಿ ಹೊಂದಿದ ಪಿಂಚಣಿದಾರರು. 
2) ಮಿಲಿಟರಿ ಸೇವೆಯಿಂದಾಗಿ ಉಂಟಾದ ದೈಹಿಕ ಅಸಾಮರ್ಥ್ಯತೆ ಹೊಂದಿ ಬಿಡುಗಡೆಯಾದ ವ್ಯಕ್ತಿ. 
3) ಗ್ಯಾಲಂಟ್ರಿ ಪ್ರಶಸ್ತಿ ವಿಜೇತರು. 

ಈ ಮೇಲ್ಕಂಡ ವರ್ಗದ ಅಭ್ಯರ್ಥಿಗಳು ಮಾಜಿ ಸೈನಿಕ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


೨೮೬೩ 


A 


A 


ವಿವರಣೆ:- ಕೇಂದ್ರ ಸಶಸ್ತ ದಳದಲ್ಲಿ ಸೇವೆಯಲ್ಲಿರುವ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ ವರ್ಗದಡಿ ಬರುವ ವ್ಯಕ್ತಿಗೆ 
ನಿರ್ದಿಷ್ಟ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಮುನರ್‌ ಉದ್ಯೋಗಕ್ಕೆ ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ 
ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ ನೀಡುವವರೆಗೆ ರಾಜ್ಯ ನಾಗರಿಕ 
ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. ಇಂತಹವರು ಅರ್ಜಿ ಸಲ್ಲಿಸುವ ಮುನ್ನಾ ಸೇನೆಯಿಂದ ನಿರಾಕ್ಷೇಪಣಾ ಪತ್ರವನ್ನು ಪಡೆದು ಸಲ್ಲಿಸಬೇಕು. 
> ಅಭ್ಯರ್ಥಿಯು ನ್ಯಾಷನಲ್ ಕೆಡೆಟ್ ಕಾರ್ಪ್ನಲ್ಲಿ ಪೂರ್ಣ ಕಾಲಿಕ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿ ಬಿಡುಗಡೆಯಾಗಿರುವ ವ್ಯಕ್ತಿಯಾಗಿದ್ದರೆ ಅಂತಹ 

ಕ್ಯಾಡೆಟ್ ಪರಿವೀಕ್ಷಕನಾಗಿ ಸೇವೆ ಸಲ್ಲಿಸಿದಷ್ಟು ವರ್ಷಗಳು. 
> ಅಭ್ಯರ್ಥಿಯು ರಾಜ್ಯ ಸರ್ಕಾರದಿಂದ ಪುರಸ್ಕೃತವಾದ ಗ್ರಾಮೀಣ ಔದ್ಯಮೀಕರಣ ಯೋಜನೆಯ ಮೇರೆಗೆ ನೇಮಕಗೊಂಡು ಗ್ರಾಮ ಸಮೂಹ 

ಪರಿಶೀಲಕರಾಗಿ ಈಗ ಕೆಲಸ ಮಾಡುತ್ತಿದ್ದರೆ, ಅಥವಾ ಹಿಂದೆಯಿದ್ದ ಪಕ್ಷದಲ್ಲಿ ಅಂತಹ ಗ್ರಾಮ ಸಮೂಹ ಪರಿಶೀಲಕರಾಗಿ ಸೇವೆ ಸಲ್ಲಿಸಿದಷ್ಟು 
ವರ್ಷಗಳು. 
ಅಭ್ಯರ್ಥಿಯು ಕರ್ನಾಟಕ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು ಹೊಂದಿದ್ದರೆ ಅಥವಾ ಹಿಂದೆ 
ಹೊಂದಿದ್ದ ಪಕ್ಷದಲ್ಲಿ ಗರಿಷ್ಠ ವಯೋಮಿತಿಯನ್ನು ಅವನು / ಅವಳು ಎಷ್ಟು ವರ್ಷಗಳ ಅವಧಿಗೆ ಆ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರೋ ಅಥವಾ 
ಹಿಂದೆ ಸಲ್ಲಿಸಿದ್ದರೋ ಅಷ್ಟು ವರ್ಷಗಳು ಅಥವಾ 5 ವರ್ಷಗಳ ಅವಧಿ ಅದರಲ್ಲಿ ಯಾವುದು ಕಡಿಮೆಯೋ ಅಷ್ಟು ವರ್ಷಗಳು. 
ಅಭ್ಯರ್ಥಿಯು ವಿಧವೆಯಾಗಿದ್ದಲ್ಲಿ 10 ವರ್ಷಗಳು. (ವಿಧವೆಯಾಗಿದ್ದಲ್ಲಿ ಮರು ಮದುವೆಯಾಗಿಲ್ಲವೆಂಬ ಪ್ರಮಾಣ ಪತ್ರವನ್ನು ತಹಶೀಲ್ದಾರರಿಂದ 
ಪಡೆದು ಸಲ್ಲಿಸಬೇಕು). 
ಅಭ್ಯರ್ಥಿಯು ಜೀತ ಕಾರ್ಮಿಕನಾಗಿದ್ದ ಪಕ್ಷದಲ್ಲಿ 10 ವರ್ಷಗಳು. 

ಜೀತ ಕಾರ್ಮಿಕನಾಗಿದ್ದಲ್ಲಿ ವಯೋಮಿತಿಯ ಸಡಿಲಿಕೆಯನ್ನು ಕೋರುವ ಅಭ್ಯರ್ಥಿಯು ಜೀತ ಕಾರ್ಮಿಕನಾಗಿದ್ದು , ಸದರಿ ಅಧಿನಿಯಮ ಅಥವಾ 
1957ರ ಕರ್ನಾಟಕ ಜೀತ ಕಾರ್ಮಿಕ ಪದ್ಧತಿ ( ರದ್ದಿಯಾತಿ) ಆದೇಶದ ಮೇರೆಗೆ ಜೀತ ಸಾಲವನ್ನು ಸಂದಾಯ ಮಾಡುವ ಹೊಣೆಯಿಂದ 
ಬಿಡುಗಡೆಯಾಗಿದ್ದಾನೆಂದು ಪ್ರಮಾಣ ಪತ್ರವನ್ನು ಜಿಲ್ಲಾ ಮ್ಯಾಜಿಸ್ಟ್ರೇಟ್‌ರಿಂದ ಪಡೆದು ಅರ್ಜಿಯೊಂದಿಗೆ ಲಗತ್ತಿಸಬೇಕು. 
4. ಜಾತಿ/ ಮೀಸಲಾತಿ ಪ್ರಮಾಣ ಪತ್ರಗಳು: 

ಮೀಸಲಾತಿ ಕೋರಬಯಸುವ ಅಭ್ಯರ್ಥಿಗಳು ಈ ಕೆಳಗೆ ನಮೂದಿಸಿರುವ ನಮೂನೆಗಳಲ್ಲಿಯೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅರ್ಜಿ 
ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು. ನಂತರ ದಿನಾಂಕದಲ್ಲಿ ಪಡೆದಿರುವ ಪ್ರಮಾಣ ಪತ್ರಗಳನ್ನು ಆಯ್ಕೆಗೆ 
ಪರಿಗಣಿಸಲಾಗುವುದಿಲ್ಲ. 

1) ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು :- ನಮೂನೆ ಡಿ ( ಅನುಬಂಧ - 1) 
2) ಪ್ರವರ್ಗ -1 ಕ್ಕೆ ಸೇರಿದ ಅಭ್ಯರ್ಥಿಗಳು:- ನಮೂನೆ ಇ ( ಅನುಬಂಧ -2 ) 
3) ಪ್ರವರ್ಗ - 2ಎ , 2ಬಿ, 3ಎ ಮತ್ತು 3ಬಿ ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು: - ನಮೂನೆ ಎಫ್ ( ಅನುಬಂಧ - 3) 
4) ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳು ಮೇಲುಸ್ತರಕ್ಕೆ (Creamy layer)ಸೇರಿಲ್ಲವೆಂದು, ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು ಕೋರಲು 

ಸಲ್ಲಿಸಬೇಕಾದ ಪ್ರಮಾಣ ಪತ್ರ ( ಅನುಬಂಧ - 4) 
5) ಗ್ರಾಮೀಣ ಮೀಸಲಾತಿಯನ್ನು ಕೋರಲು ಸಲ್ಲಿಸಬೇಕಾದ ನಮೂನೆ- 2ರ ಪ್ರಪತ್ರ ( ಅನುಬಂಧ-5 ) 
6) ಕನ್ನಡ ಮಾದ್ಯಮ ಮೀಸಲಾತಿಯನ್ನು ಕೋರಲು ಸಲ್ಲಿಸಬೇಕಾದ ಪ್ರಪತ್ರ ( ಅನುಬಂಧ - 6) 
7) ಯೋಜನಾ ನಿರಾಶ್ರಿತರ ಮೀಸಲಾತಿಯನ್ನು ಕೋರಲು ಸಲ್ಲಿಸಬೇಕಾದ ಪ್ರಪತ್ರ ( ಅನುಬಂಧ- 7) 
8) ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳ ಮೀಸಲಾತಿಗೆ ಸಂಬಂಧಿಸಿದ ಅರ್ಹತಾ ಪ್ರಮಾಣ ಪತ್ರ ( ಮೀಸಲಾತಿ 

ಕೋರಿದ್ದಲ್ಲಿ) ಅನುಬಂಧ - 8 (ಅನುಬಂಧ - ಎ ಅಥವಾ ಅನುಬಂಧ - ಬಿ ಅಥವಾ ಅನುಬಂಧ - ಸಿ) 
9) ಸರ್ಕಾರಿ ಸೇವೆಯಲ್ಲಿರುವವರು ಅರ್ಜಿ ಸಲ್ಲಿಸಿದ್ದಲ್ಲಿ ನೀಡಬೇಕಾದ ನಿರಾಕ್ಷೇಪಣಾ ಪತ್ರ ( ಅನುಬಂಧ - 9 ) 

ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರವನ್ನು ಸಂಬಂಧಿತ 
ತಹಸೀಲ್ದಾರ್‌ರವರಿಂದ ಪಡೆದಿಟ್ಟುಕೊಂಡಿರತಕ್ಕದ್ದು. ಹಿಂದುಳಿದ ವರ್ಗಗಳ ಪ್ರವರ್ಗ - 2ಎ , ಪ್ರವರ್ಗ -2ಬಿ, ಪ್ರವರ್ಗ -3ಎ ಮತ್ತು ಪ್ರವರ್ಗ -3ಬಿ ವರ್ಗದ 
ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಪಡೆದ ದಿನಾಂಕದಿಂದ ಅರ್ಜಿಗಳನ್ನು ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದವರೆಗೆ 05 ವರ್ಷಗಳ 
ಅವಧಿಯೊಳಗಿರಬೇಕು, ಮೂಲ ದಾಖಲಾತಿ ಪರಿಶೀಲನಾ ಸಮಯದಲ್ಲಿ ತಪ್ಪದೇ ಹಾಜರುಪಡಿಸತಕ್ಕದ್ದು , ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕ 
ನಂತರ ಪಡೆದ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು ರದ್ದುಪಡಿಸಿ ಅವರ ಅಭ್ಯರ್ಥಿತನವನ್ನು 
ಅರ್ಹರಾದಲ್ಲಿ ಮಾತ್ರ ಸಾಮಾನ್ಯ ಅರ್ಹತೆಯಡಿಯಲ್ಲಿ ಪರಿಗಣಿಸಲಾಗುವುದು. ಈ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಈ ಅಧಿಸೂಚನೆಯಲ್ಲಿ 
ತೋರಿಸಲಾಗಿದೆ. ಮೀಸಲಾತಿ ಪ್ರಮಾಣ ಪತ್ರ ಜಾರಿ ಮಾಡಿದ ದಿನಾಂಕವನ್ನು ತಪ್ಪದೇ ಅರ್ಜಿಯಲ್ಲಿ ಸಂಬಂಧಪಟ್ಟ ಅಂಕಣದಲ್ಲಿ ನಮೂದಿಸತಕ್ಕದ್ದು 
ಹಾಗೂ ಅದೇ ಪ್ರಮಾಣ ಪತ್ರವನ್ನು ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಗ ಇದೇ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಹಾಜರುಪಡಿಸತಕ್ಕದ್ದು. 
ಈ ನಮೂನೆಗಳನ್ನು ಹೊರತುಪಡಿಸಿ ಇತರೆ ಯಾವುದೇ ನಮೂನೆಗಳಲ್ಲಿ ಮತ್ತು ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದ ನಂತರ ಪಡೆದು 
ಸಲ್ಲಿಸಲ್ಪಡುವ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು . 
5. ಗ್ರಾಮೀಣ ಅಭ್ಯರ್ಥಿ 

ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 96 ಸೆನೆನಿ 2005 , ದಿನಾಂಕ 10 .08.2005 ರನ್ವಯ ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು 
ಪ್ರಸ್ತುತ ಚಾಲ್ತಿಯಲ್ಲಿರುವ ನಿಯಮಗಳ ರೀತ್ಯಾ 1 ರಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಮೀಸಲಾತಿಗೆ ಒಳಪಡುವ ಪ್ರದೇಶಗಳಲ್ಲಿ ವ್ಯಾಸಂಗ ಮಾಡಿ 
ಉತ್ತೀರ್ಣರಾಗಿರುವವರು ಈ ಮೀಸಲಾತಿಯನ್ನು ಪಡೆಯಲು ಅರ್ಹರು. ಗ್ರಾಮೀಣ ಅಭ್ಯರ್ಥಿಗಳಿಗೆಂದು ಮೀಸಲಿರಿಸಿದ ಹುದ್ದೆಗಳನ್ನು ಕ್ಲೀನ್ ಮಾಡುವ 


೨೮೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 

ಭಾಗ ೫ 
ಅಭ್ಯರ್ಥಿಗಳು ನಮೂನೆ-2ನ್ನು ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೇಲು ರುಜುವಿನೊಂದಿಗೆ ಹಾಗೂ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳು 
ಗ್ರಾಮೀಣ ಮೀಸಲಾತಿ ಬಯಸುವವರು ಮೇಲುಸ್ಥರಕ್ಕೆ ಸೇರಿಲ್ಲದಿರುವ ಬಗ್ಗೆ ನಮೂನೆ-1 ರಲ್ಲಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಂಬಂಧಿತ 
ತಹಶೀಲ್ದಾರ್‌ರವರಿಂದ ಪಡೆದಿಟ್ಟುಕೊಂಡಿರತಕ್ಕದ್ದು. ಅಂತೆಯೇ ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1, 
ಪ್ರವರ್ಗ - 2ಎ , 2ಬಿ, 3ಎ, 3ಬಿ ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು ಕಡ್ಡಾಯವಾಗಿ ಗ್ರಾಮೀಣ ಮೀಸಲಾತಿಯ ಪ್ರಮಾಣ ಪತ್ರವನ್ನು ನಮೂನೆ-2ರಲ್ಲಿ 
ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೇಲು ರುಜು ಮಾಡಿಸಿ ಪಡೆದಿಟ್ಟುಕೊಂಡಿರತಕ್ಕದ್ದು . ಮೂಲ ದಾಖಲಾತಿ ಪರಿಶೀಲನೆಗೆ ತಪ್ಪದೇ 
ಹಾಜರುಪಡಿಸತಕ್ಕದ್ದು, ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು. ( ಇತರೆ ನಮೂನೆಗಳಲ್ಲಿ ಸಲ್ಲಿಸಲ್ಪಡುವ ಮೀಸಲಾತಿ 
ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು ಹಾಗೂ ಅಂತಹವರು ಗ್ರಾಮೀಣ ಮೀಸಲಾತಿಗೆ ಸಹ ಅನರ್ಹರಾಗುತ್ತಾರೆ. ಈ ಪ್ರಮಾಣ ಪತ್ರಗಳ 
ನಮೂನೆಗಳನ್ನು ಈ ಅಧಿಸೂಚನೆಗೆ ಅನುಬಂಧಿಸಲಾಗಿದೆ) 

ಜನರಲ್ ಮೆರಿಟ್ ಅಭ್ಯರ್ಥಿಗಳು ಮೇಲುಸ್ಥರಕ್ಕೆ ಸೇರಿಲ್ಲವೆಂದು ದೃಢೀಕರಿಸಲು ಗ್ರಾಮೀಣ ಮೀಸಲಾತಿಯನ್ನು ಕೋರಲು ಸಲ್ಲಿಸಬೇಕಾದ ಪ್ರಮಾಣ 
ಪತ್ರ ನಮೂನೆ-1 
6. ಕನ್ನಡ ಮಾಧ್ಯಮ ಅಭ್ಯರ್ಥಿ 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಸಿಆಸುಇ 71 ಸೆನೆನಿ 2001, ದಿನಾಂಕ 24 -10 - 2002 ರನ್ವಯ ಕನ್ನಡ ಮಾಧ್ಯಮದ ಮೀಸಲಾತಿ ಕೋರಿ ಅರ್ಜಿ 
ಸಲ್ಲಿಸುವಂತ ಅಭ್ಯರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ಸಂಬಂಧಪಟ್ಟ ಶಾಲೆಯ 
ಮುಖ್ಯೋಪಾಧ್ಯಾಯರ ಸಹಿ ಹಾಗೂ ಮೊಹರಿನೊಂದಿಗೆ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು . ಅದೇ ಪ್ರಮಾಣ ಪತ್ರವನ್ನು ಮೂಲ ದಾಖಲಾತಿ 
ಪರಿಶೀಲನೆಗೆ ಅರ್ಹರಾದ ಇದೇ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಹಾಜರುಪಡಿಸತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳು ಕನ್ನಡ ಮಾಧ್ಯಮ 
ಮೀಸಲಾತಿಗೆ ಅನರ್ಹರಾಗಿರುತ್ತಾರೆ . ( ಈ ಪ್ರಮಾಣ ಪತ್ರದ ನಮೂನೆಯನ್ನು ಈ ಅಧಿಸೂಚನೆಗೆ ಅನುಬಂಧಿಸಲಾಗಿದೆ) 

7. ಯೋಜನಾ ನಿರಾಶ್ರಿತ ಅಭ್ಯರ್ಥಿ 

ಸರ್ಕಾರಿ ಆದೇಶ ಡಿಪಿಎಆರ್ 23 ಎಸ್‌.ಆರ್‌.ಆರ್‌. 99 ದಿ :23 - 11 - 2000ರನ್ವಯ ಯೋಜನೆಗಳಿಂದ ನಿರಾಶ್ರಿತರಾದ ( ಈ ನಿಯಮಗಳು 
ಜಾರಿಯಾಗುವ 20 ವರ್ಷಕ್ಕೆ ಮುನ್ನ ನಿರ್ವಸತಿತರಾದ ಕುಟುಂಬದ ಅಭ್ಯರ್ಥಿಗಳು ಈ ಮೀಸಲಾತಿಗೆ ಅನ್ವಯವಾಗುವುದಿಲ್ಲ) ಕುಟುಂಬದ ಅಭ್ಯರ್ಥಿಗಳು 
ಸರ್ಕಾರಿ ಸುತ್ತೋಲೆ ಸಂಖ್ಯೆ: ಸಿಆಸುಇ 44 ಸೇನೇನಿ ದಿನಾಂಕ 27 - 07 - 2001 ರಲ್ಲಿ ನಿಗಧಿಪಡಿಲಾದ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಂಬಂಧಿಸಿದ 
ತಹಶೀಲ್ದಾರ್‌ರವರಿಂದ ಆಸ್ತಿಯನ್ನು ಸ್ವಾಧೀನಪಡಿಸಿಕೊಂಡಿರುವ ದಿನಾಂಕವನ್ನು ಸ್ಪಷ್ಟವಾಗಿ ನಮೂದಿಸಿರುವ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು 
ನಿಗಧಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳು ಯೋಜನಾ ನಿರಾಶ್ರಿತ ಮೀಸಲಾತಿಗೆ 
ಅನರ್ಹರಾಗಿರುತ್ತಾರೆ. ( ಈ ಪ್ರಮಾಣ ಪತ್ರದ ನಮೂನೆಯನ್ನು ಈ ಅಧಿಸೂಚನೆಗೆ ಅನುಬಂಧಿಸಲಾಗಿದೆ). 

8. ಅನುಚ್ಛೇದ 371 ( ಜೆ) ರಂತೆ ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮೀಸಲಾತಿ. 

ಹೈದರಾಬಾದ್ - ಕರ್ನಾಟಕದ ಸ್ಥಳೀಯ ಹುದ್ದೆಗಳಿಗೆ ಮೀಸಲಾತಿ ಕೋರಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಹೈ - ಕ ಪ್ರದೇಶದಲ್ಲಿ ವಾಸವಾಗಿರುವ ಬಗ್ಗೆ 
ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ( ಅರ್ಹತಾ ಪ್ರಮಾಣಪತ್ರಗಳ ನೀಡಿಕೆ) 
ನಿಯಮಗಳು, 2013 ಕ್ಕೆ ಸಂಬಂಧಿಸಿದಂತೆ ನೇರ ನೇಮಕಾತಿಯಲ್ಲಿ ಸ್ಥಳೀಯ ವ್ಯಕ್ತಿಯೆಂಬ ಮೀಸಲಾತಿಯನ್ನು ಕೋರುವ ಅನುಬಂಧ- 8 ( ಅನುಬಂಧ - ಎ 
ಅಥವಾ ಅನುಬಂಧ - ಬಿ ಅಥವಾ ಅನುಬಂಧ- ಸಿ) ರಲ್ಲಿ ನೀಡಲಾದ ಯಾವುದಾದರೂ ಒಂದು ನಿಗಧಿತ ನಮೂನೆಯಲ್ಲಿಯೇ ಅರ್ಹತಾ ಪ್ರಮಾಣ ಪತ್ರವನ್ನು 
ಸಕ್ಷಮ ಪ್ರಾಧಿಕಾರದಿಂದ ಪಡೆದಿಟ್ಟುಕೊಳ್ಳತಕ್ಕದ್ದು. ಅಭ್ಯರ್ಥಿಗಳು ಪಡೆದಿರುವ ಪ್ರಮಾಣ ಪತ್ರವು ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದೊಳಗೆ 
ಪಡೆದಿಟ್ಟುಕೊಂಡಿರತಕ್ಕದ್ದು. ಮೂಲದಾಖಲಾತಿ ಸಮಯದಲ್ಲಿ ಈ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು. 
ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು ರದ್ದುಪಡಿಸಿಲಾಗುವುದು. ಈ ಪ್ರಮಾಣ ಪತ್ರದ ನಮೂನೆಗಳನ್ನು ಅನುಬಂಧ- 8 ( ಅನುಬಂಧ - ಎ ಅಥವಾ 
ಅನುಬಂಧ - ಬಿ ಅಥವಾ ಅನುಬಂಧ- ಸಿ) ರಲ್ಲಿ ಈ ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ. ಈ ನಮೂನೆಯನ್ನು ಹೊರತುಪಡಿಸಿ ಇತರೆ ಯಾವುದೇ 
ನಮೂನೆಗಳಲ್ಲಿ ಪಡೆಯಲಾದ ಅರ್ಹತಾ ಪ್ರಮಾಣ ಪತ್ರವನ್ನು ತಿರಸ್ಕರಿಸಲಾಗುವುದು. ಹೈದ್ರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ಸೇರಿದ ಅಭ್ಯರ್ಥಿಗಳು ಸ್ಥಳಿಯೇತರ 
ವೃಂದಕ್ಕೆ ಸೇರಿದ ಹುದ್ದೆಗಳಿಗೂ ಸಹ ಅರ್ಜಿ ಸಲ್ಲಿಸಬಹುದು. 
* ಅರ್ಜಿಯಲ್ಲಿ ಹೈದರಾಬಾದ್ - ಕರ್ನಾಟಕ ಮೀಸಲಾತಿ ಮತ್ತು ಇನ್ನಿತರೆ ಯಾವುದೇ ಮೀಸಲಾತಿಯನ್ನು ಕೋರದೆ ಇದ್ದಲ್ಲಿ, ನಂತರ 

ಪರಿಗಣಿಸಲಾಗುವುದಿಲ್ಲ. 
* ಹೈದರಾಬಾದ್ - ಕರ್ನಾಟಕ ಮೀಸಲಾತಿ ಅಡಿಯಲ್ಲಿ ಆಯ್ಕೆಯಾಗುವ ಅಭ್ಯರ್ಥಿಗಳು ಹೈದರಾಬಾದ್ - ಕರ್ನಾಟಕ ಪ್ರದೇಶದ ಜಿಲ್ಲೆಗಳಲ್ಲಿನ ಖಾಲಿ ಇರುವ 

ಹುದ್ದೆಗಳಲ್ಲಿಯೇ ಕಡ್ಡಾಯವಾಗಿ ನೇಮಕಾತಿಯನ್ನು ನೀಡಲಾಗುವುದು ಮತ್ತು ಇತರೆ ರಾಜ್ಯ ವೃಂದದ ಖಾಲಿ ಹುದ್ದೆಗಳಿಗೆ ನೇಮಕಾತಿಯನ್ನು 

ಮಾಡಲಾಗುವುದಿಲ್ಲ. 
೨ . ಸರ್ಕಾರಿ ಸೇವೆಯಲ್ಲಿರುವ ನೌಕರರಿಗೆ 

ಅಭ್ಯರ್ಥಿಯು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ 
ಮೂಲಕ ಸ್ಥಾಪನೆಯಾದ ಅಥವಾ ರಾಜ್ಯ ಅಧಿನಿಯಮದ ಆಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಗೊಂಡು ಕರ್ನಾಟಕ ರಾಜ್ಯ ಸರ್ಕಾರದ 
ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ ನೌಕರರು ( ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಇಲಾಖಾ ಮುಖ್ಯಸ್ಥರಿಂದ ಅರ್ಜಿ 
ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು) ಸರ್ಕಾರಿ ಸೇವೆಯಲ್ಲಿರುವ ನೌಕರರು ಮಾತ್ರ ( ಗುತ್ತಿಗೆ / ಹೊರಗುತ್ತಿಗೆ 
ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವ ನೌಕರರಿಗೆ ಅನ್ವಯಿಸುವುದಿಲ್ಲ) ( ಈ ಪ್ರಮಾಣ ಪತ್ರದ ನಮೂನೆಯನ್ನು ಈ ಅಧಿಸೂಚನೆಗೆ ಅನುಬಂಧಿಸಲಾಗಿದೆ) 
ವಿಶೇಷ ಸೂಚನೆಗಳು: 

1. ಅಭ್ಯರ್ಥಿಗಳು ಆನ್ - ಲೈನ್ ಅರ್ಜಿಗಳಲ್ಲಿ ನೀಡುವ ಮಾಹಿತಿಗಳ ಆಧಾರದ ಮೇಲೆ ಅರ್ಹರಿದ್ದಲ್ಲಿ ಮೂಲ ದಾಖಲಾತಿ ಪರಿಶೀಲನೆಗೆ 
ಆಹ್ವಾನಿಸಲಾಗುತ್ತದೆ. ಆದ್ದರಿಂದ ನಿಗಧಿಪಡಿಸಿರುವ ವಯೋಮಿತಿ, ವಿದ್ಯಾರ್ಹತೆ , ಮೀಸಲಾತಿ ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸ್ಪಷ್ಟವಾಗಿ 
ನಮೂದಿಸುವುದು . 


ಭಾಗ ೫ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಡಿಸೆಂಬರ್ ೧೦ , ೨೦೧೫ 


೨೮೬೫ 


2. ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಅರ್ಜಿಯಲ್ಲಿ ನಮೂದಿಸಿರುವ ಮೀಸಲಾತಿ, ಜನ್ಮ ದಿನಾಂಕ, ವಿದ್ಯಾರ್ಹತೆ ಹಾಗೂ ವಯೋಮಿತಿ 
ಸಡಿಲಿಕೆ ಇತ್ಯಾದಿ ವಿವರಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗುವುದು ಹಾಗೂ ಈ ಬಗ್ಗೆ ಆನಂತರದಲ್ಲಿ ಬದಲಾವಣೆ ಕುರಿತಂತೆ ಸಲ್ಲಿಸುವ ಯಾವುದೇ 
ಕೋರಿಕೆ ಪತ್ರಗಳನ್ನು ಪುರಸ್ಕರಿಸಲಾಗುವುದಿಲ್ಲ. 

3, ಸಂಬಂಧಪಟ್ಟ ಮೂಲ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಹೊಂದಿರಬೇಕು ಹಾಗೂ ಮೂಲ 
ದಾಖಲಾತಿ ಪರಿಶೀಲನೆಗೆ ಸೂಚಿಸಿದಾಗ ತಪ್ಪದೆ ಹಾಜರುಪಡಿಸತಕ್ಕದ್ದು . 

4 ಹುದ್ದೆಗೆ ನಿಗಧಿಪಡಿಸಿದ ಶುಲ್ಕವನ್ನು ಅಂಚೆ ಕಛೇರಿಯ ಮುಖಾಂತರ ( ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ಪಾವತಿಸತಕ್ಕದ್ದು) ಪಾವತಿಸಿದ 
ನಂತರ ಚಲನ್ ಪ್ರತಿಯನ್ನು ಅಭ್ಯರ್ಥಿಯು ಪಡೆದಿಟ್ಟುಕೊಂಡಿರತಕ್ಕದ್ದು. 

5. ಅರ್ಜಿ ಶುಲ್ಕವನ್ನು ಪಾವತಿಸದೆ ಇರುವ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 
6. ಜನ್ಮ ದಿನಾಂಕವನ್ನು ನಮೂದಿಸಿರುವ ಎಸ್.ಎಸ್.ಎಲ್. ಸಿ ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪತ್ರ/ ವರ್ಗಾವಣೆ ಪ್ರಮಾಣ ಪತ್ರ/ ಇತರೆ 

ದ ಅಥವಾ ವಾಹನ ಚಾಲನಾ ಪರವಾನಗಿಯಲ್ಲಿ ( Driving Licence) ಜನ್ಮ ದಿನಾಂಕವನ್ನು ತೋರಿಸುವ ಸಂಚಿತ ದಾಖಲೆಯ 
ಉದ್ದತ ಭಾಗವನ್ನು ಹೊಂದಿರುವ ದಾಖಲೆಯನ್ನು ಸಲ್ಲಿಸತಕ್ಕದ್ದು. 

7. ರಾಜ್ಯ ಸರ್ಕಾರದಿಂದ ನೀಡಿದ ಚಾಲ್ತಿಯಲ್ಲಿರುವ ಲಘು ವಾಹನ ಚಾಲನ ಪರವಾನಿಗೆ, ರಾಜ್ಯ ಸರ್ಕಾರದಿಂದ ನೀಡಿದ Passenger Vehicle Driver 
Badge ಮತ್ತು ರಾಜ್ಯ ಸರ್ಕಾರ ಅಥವಾ ಸರ್ಕಾರದಿಂದ ಮಾನ್ಯತೆ ಹೊಂದಿದ ಸಂಸ್ಥೆಗಳಲ್ಲಿ ವಾಹನ ಚಾಲನೆಯಲ್ಲಿ ಕನಿಷ್ಠ ಎರಡು ವರ್ಷ ಅನುಭವ ಹೊಂದಿರುವ 
ಬಗ್ಗೆ ಪ್ರಮಾಣ ಪತ್ರ 

8. ನಿರಾಪೇಕ್ಷಣಾ ಪತ್ರ ( No Objection Certificate) ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳಿಗೆ ( ಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವ 
ನೌಕರರಿಗೆ ಅನ್ವಯಿಸುವುದಿಲ್ಲ) ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದೊಳಗೆ ಅನುಮತಿ ಪತ್ರವನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು ಹಾಗೂ 
ವಿವರಗಳನ್ನು ಅರ್ಜಿಯಲ್ಲಿ ನಮೂದಿಸತಕ್ಕದ್ದು. 

9. ಸೈನಿಕ ಸೇವೆಯಿಂದ ಬಿಡುಗಡೆಯಾದ / ಮುಕ್ತಿ ಹೊಂದಿದ ಬಗೆಗಿನ ಪ್ರಮಾಣ ಪತ್ರ/ ಮಾಜಿ ಸೈನಿಕ ಅವಲಂಬಿತರಾಗಿದ್ದಲ್ಲಿ, ಮಾಜಿ ಸೈನಿಕರು 
ಬಿಡುಗಡೆ ಹೊಂದಿರುವ ಕಾರಣಗಳ ಪ್ರಮಾಣ ಪತ್ರ ( ಮಾಜಿ ಸೈನಿಕರು ಸೇವೆಯಲ್ಲಿರುವಾಗ ಮೃತಪಟ್ಟಿದ್ದಲ್ಲಿ ಅಥವಾ ಖಾಯಂ ಆಗಿ ಗಾಯಗೊಂಡಿರುವ 
ಪ್ರಮಾಣ ಪತ್ರ) ಮಾಜಿ ಸೈನಿಕರು ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದೊಳಗೆ ಸೇವೆಯಿಂದ ನಿವೃತ್ತರಾಗಿರಬೇಕು. ( ಮಾಜಿ ಸೈನಿಕ 
ಮೀಸಲಾತಿ ಕೋರಿದ್ದಲ್ಲಿ) 

10. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ -1, ಪ್ರವರ್ಗ - 2ಎ, ಪ್ರವರ್ಗ - 2ಬಿ, ಪ್ರವರ್ಗ -3ಎ , ಮತ್ತು ಪ್ರವರ್ಗ -3ಬಿ ಮೀಸಲಾತಿ ಪ್ರಮಾಣ 
ಪತ್ರಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ ನಮೂನೆಗಳಲ್ಲಿ ( ಮೀಸಲಾತಿ ಕೋರಿದ್ದಲ್ಲಿ) 

11. ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ (ಮೀಸಲಾತಿ ಕೋರಿದ್ದಲ್ಲಿ) 
12. ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ (ಮೀಸಲಾತಿ ಕೋರಿದ್ದಲ್ಲಿ) 
13. ವಿಧವೆಯಾಗಿದ್ದಲ್ಲಿ ತಹಶೀಲ್ದಾರ್‌ರಿಂದ ಮರು ಮದುವೆಯಾಗದಿರುವ ಬಗ್ಗೆ ಪ್ರಮಾಣ ಪತ್ರ ( ವಯೋಮಿತಿ ಸಡಿಲಿಕೆಗಾಗಿ ಮಾತ್ರ). 

14. ಅರ್ಜಿಗಳನ್ನು ಭರ್ತಿ ಮಾಡಲು ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನಾಂಕದ ಮಾರನೆಯ ಕೆಲಸದ 
ದಿನವು ಅರ್ಜಿಗಳನ್ನು ಭರ್ತಿ ಮಾಡಲು ಕೊನೆಯ ದಿನಾಂಕವಾಗುವುದು. 

15. ಹೈದರಾಬಾದ್ -ಕರ್ನಾಟಕ ಪ್ರದೇಶದ ಸ್ಥಳೀಯ ವೃಂದಕ್ಕೆ ಮೀಸಲಾತಿ ಕೋರಿದ್ದಲ್ಲಿ ನಿಗಧಿತ ನಮೂನೆಯಲ್ಲಿನ ಪ್ರಮಾಣ ಪತ್ರಗಳು. 

16. ಅರ್ಹ ಅಭ್ಯರ್ಥಿಗಳಿಗೆ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಲು ಸೂಚನಾ ಪತ್ರ ನೀಡಿದ ನಂತರ ಸಂಬಂಧಪಟ್ಟ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ 
ಕೇಂದ್ರದಲ್ಲಿ ನಿಗಧಿತ ಶುಲ್ಕವನ್ನು ಪಾವತಿಸಿ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗತಕ್ಕದ್ದು. 

17. ಸರ್ಕಾರಿ ಅಧಿಸೂಚನೆ (ವೈದ್ಯಾಧಿಕಾರಿಗಳು ಮತ್ತು ಇತರೆ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ) ಅಧಿನಿಯಮ , 2011ರ ಮತ್ತು ತಿದ್ದುಪಡಿ 
ನಿಯಮ, 2012ರ ರೀತ್ಯ ಅಭ್ಯರ್ಥಿಗಳು ನೇಮಕಾತಿ ಹೊಂದಿದ ನಂತರ ಗ್ರಾಮೀಣ ಪ್ರದೇಶದಲ್ಲಿ ಕಡ್ಡಾಯವಾಗಿ ಕಾರ್ಯನಿರ್ವಹಿಸುವುದನ್ನು ನಿಯಮದಲ್ಲಿ 
ಅಳವಡಿಸಿರುವ ಕಾರಣ ಅಭ್ಯರ್ಥಿಗಳು ಆಯ್ಕೆಯಾದ ನಂತರ ಕಡ್ಡಾಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ನೇಮಿಸಲಾಗುವುದು. 
10 . ಹುದ್ದೆಯ ಕರ್ತವ್ಯ ಮತ್ತು ಜವಾಬ್ದಾರಿಯ ಕಾರ್ಯನಿರ್ವಹಣೆ : 

ಕರ್ನಾಟಕ ಮೋಟರ್ ಕಾಯ್ದೆ 1989ನಿಯಮ 12 & 13 ರಲ್ಲಿ ತಿಳಿಸಿದಂತೆ ನಿಯಮಗಳನ್ನು ಪಾಲಿಸತಕ್ಕದ್ದು ಮತ್ತು ನೇಮಕಾತಿಯ ನಂತರ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ/ ಸಮುದಾಯ ಆರೋಗ್ಯ ಕೇಂದ್ರಗಳು, ತಾಲ್ಲೂಕು ಆಸ್ಪತ್ರೆಗಳು ಮತ್ತು 
ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸಂಬಂಧಪಟ್ಟ ವೈದ್ಯಾಧಿಕಾರಿಗಳು /ಆಡಳಿತ ವೈದ್ಯಾಧಿಕಾರಿಗಳು / ಪ್ರಾಧಿಕಾರಿಗಳು ಸೂಚಿಸುವ ವಾಹನ ಚಾಲಕರ ಸಂಬಂಧಿಸಿದ ಕರ್ತವ್ಯಗಳು 
ಮತ್ತು ಜವಾಬ್ದಾರಿಗಳನ್ನು ಆಂಬ್ಯುಲೆನ್ಸ್ ವಾಹನಗಳ ಚಾಲನೆಯನ್ನೊಳಗೊಂಡಂತೆ ನಿರ್ವಹಿಸತಕ್ಕದ್ದು. 

11 . ದುರ್ನಡತೆ :- ಒಬ್ಬ ಅಭ್ಯರ್ಥಿಯು ನಕಲಿ ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ ತಿದ್ದಲಾದ ದಸ್ತಾವೇಜುಗಳನ್ನು 
ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ 
ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾಗುವ ವೈದ್ಯಕೀಯ ಪರೀಕ್ಷೆಯಲ್ಲಿ / ಮೂಲ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಅನುಚಿತ ಮಾರ್ಗವನ್ನು 
ಅನುಸರಿಸುತ್ತಿರುವನೆಂದು ಅಥವಾ ಅನುಸರಿಸಲು ಪ್ರಯತ್ನಿಸಿರುವನೆಂದು ಅಥವಾ ಅವರ ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು 


೨೮೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


ಭಾಗ ೫ 


ಅನುಚಿತ ಮಾರ್ಗವನ್ನು ಅವಲಂಬಿಸಿರುವನೆಂದು , ಕಂಡುಬಂದಲ್ಲಿ ಅವನು/ ಅವಳು ಸ್ವತ: ಕ್ರಿಮಿನಲ್ ವ್ಯವಹರಣೆಗಳಿಗೆ ಮತ್ತು ಶಿಸ್ತು ಕ್ರಮಕ್ಕೆ 
ಒಳಪಡುವುದಲ್ಲದೆ; ಹುದ್ದೆಯ ಆಯ್ಕೆಯಿಂದ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗುವುದು. 


² . 


ನಿರ್ದೇಶಕರು, 
ಆರೋಗ್ಯ ಮತ್ತು ಕು .ಕ.ಸೇವೆಗಳು 


.... .... .. . 


ಅನುಬಂಧ - 1 
( ಪ. ಜಾ / ಪ. ಪಂ ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ - ಡಿ 

(ನಿಯಮ 3ಎ (2) (3) ನೋಡಿ) 
ಅನುಸೂಚಿತ ಅಥವಾ ಅನುಸೂಚಿತ ಬುಡಕಟ್ಟುಗಳಿಗೆ ( ಪ. ಜಾ / ಪ . ಪಂ ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರಗಳ ನಮೂನೆ 

ಪ್ರಮಾಣ ಪತ್ರ 
........ ರಾಜ್ಯದ / ಕೇಂದ್ರಾಡಳಿತ ಪ್ರದೇಶದ * ....... ...... ........ ಜಿಲ್ಲೆಯ / ವಿಭಾಗದ 
................ ಗ್ರಾಮ / ಪಟ್ಟಣದ * ನಿವಾಸಿಯಾದ ಶ್ರೀ / ಶ್ರೀಮತಿ 

............ . ಎಂಬುವವರ ಮಗ/ ಮಗಳಾದ 
ಶ್ರೀ | ಶ್ರೀಮತಿ 

.......... ಇವರು ಅನುಸೂಚಿತ ಜಾತಿ / ಅನುಸೂಚಿತ ಬುಡಕಟ್ಟು * ಎಂದು ಮಾನ್ಯ ಮಾಡಲಾಗಿರುವ ಜಾತಿ / ಬುಡಕಟ್ಟಿಗೆ 
* ಸೇರಿರುತ್ತಾರೆಂದು ಪ್ರಮಾಣಿಕರಿಸಿದೆ. 

ಸಂವಿಧಾನ ( ಅನುಸೂಚಿತ ಜಾತಿಗಳು ) ಆದೇಶ, 1950 
• ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು ) ಆದೇಶ, 1950 
• ಸಂವಿಧಾನ ( ಅನುಸೂಚಿತ ಜಾತಿ) (ಕೇಂದ್ರಾಡಳಿತ ಪ್ರದೇಶಗಳು ) ಆದೇಶ, 1950 

• ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳು ) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1951 
( ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಪಟ್ಟಿ ( ಮಾರ್ಪಾಡು) ಆದೇಶ 1956, ಮುಂಬಯಿ ರಾಜ್ಯ ಪುನರ್ ರಚನಾ ಅಧಿನಿಯಮ , 1960, 
ಪಂಜಾಬ್ ರಾಜ್ಯ ಪುನರ್ ರಚನಾ ಅಧಿನಿಯಮ, 1966, ಹಿಮಾಚಲ ಪ್ರದೇಶ ರಾಜ್ಯ ಅಧಿನಿಯಮ, 1970 ಮತ್ತು ಈಶಾನ್ಯ ಪ್ರದೇಶಗಳ ( ಪುನರ್ ರಚನಾ 
ಅಧಿನಿಯಮ , 1971ರ ಮೂಲ ತಿದ್ದುಪಡಿಯಾದಂತೆ) 
• ಸಂವಿಧಾನ 

ಸಂವಿಧಾನ ( ಜಮ್ಮು ಮತ್ತು ಕಾಶ್ಮೀರ) ಅನುಸೂಚಿತ ಜಾತಿಗಳ ಆದೇಶ, 1956 
+ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ (ತಿದ್ದುಪಡಿ) ಅಧಿನಿಯಮ , 1976ರ ಮೂಲಕ 
ತಿದ್ದುಪಡಿಯಾದಂತೆ ಸಂವಿಧಾನ ( ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ) ಅನುಸೂಚಿತ ಬುಡಕಟ್ಟುಗಳ ಆದೇಶ, 1959 . 
ಸಂವಿಧಾನ ( ದಾದರ್‌ ಮತ್ತು ನಾಗರಹವೇಲಿ) ಅನುಸೂಚಿತ ಜಾತಿಗಳ ಆದೇಶ, 1962 
• ಸಂವಿಧಾನ ( ಪಾಂಡಿಚೇರಿ) ಅನುಸೂಚಿತ ಜಾತಿಗಳ ಆದೇಶ, 1964 
• ಸಂವಿಧಾನ ( ಅನುಸೂಚಿತ ಬುಡಕಟ್ಟುಗಳ) (ಉತ್ತರ ಪ್ರದೇಶ) ಆದೇಶ, 1967 

ಸಂವಿಧಾನ (ಗೋವಾ, ದಮನ್ ಮತ್ತು ದೀವ್) ಅನುಸೂಚಿತ ಜಾತಿ/ ಬುಡಕಟ್ಟುಗಳ ಆದೇಶ, 1988 

* ಸಂವಿಧಾನ ( ನಾಗಾಲ್ಯಾಂಡ್) ಅನುಸೂಚಿತ ಬುಡಕಟ್ಟುಗಳ ಆದೇಶ 
2. ಶ್ರೀ /ಶ್ರೀಮತಿ/ಕುಮಾರಿ * 

....... ಮತ್ತು / ಅಥವಾ ಅವನ / ಅವಳ ಕುಟುಂಬವು 
............ರಾಜ್ಯ /ಕೇಂದ್ರಾಡಳಿತ ಪ್ರದೇಶದ 
........... ಲ್ಲಾ / ವಿಭಾಗದ 

...........ಗ್ರಾಮ / ಪಟ್ಟಣದ ಸಾಮಾನ್ಯ ನಿವಾಸಿ 
( ಗಳು) 


. ... .. ... 


. . .. . .... .. 


ಸಹಿ ... 


@ 


ತಹಶೀಲ್ದಾರ್.... 

ಪದನಾಮ 
ಕಛೇರಿಯ ಮೊಹರಿನೊಂದಿಗೆ 


ದಿನಾಂಕ: 


ಭಾಗ ೫ 


ಕರ್ನಾಟಕ ರಾಜ್ಯಪತ್ಯ, ಗುರುವಾರ , ಡಿಸೆಂಬರ್ ೧೦ , ೨೦೧೫ 


೨೮೬೭ 


ರಾಜ್ಯ / ಕೇಂದ್ರಾಡಳಿತ ಪ್ರದೇಶ * 
* ಅನ್ವಯವಾಗದಿರುವ ಪದಗಳನ್ನು ದಯವಿಟ್ಟು ಬಿಟ್ಟು ಬಿಡಿ / ಹೊಡೆದು ಹಾಕಿ 
ಸೂಚನೆ: ಇಲ್ಲಿ ಉಪಯೋಗಿಸಿದ ಸಾಮಾನ್ಯ ನಿವಾಸಿಗಳು ಎಂಬ ಪದಾವಳಿಯು ಪ್ರಜಾ ಪ್ರಾತಿನಿಧ್ಯ ಅಧಿನಿಯಮ, 

1950ರ 20ನೇ ಪ್ರಕರಣದಲ್ಲಿರುವ ಅರ್ಥವನ್ನೇ ಹೊಂದಿರುತ್ತದೆ. 
ಭಾರತ ಸರ್ಕಾರದ ಪತ್ರ ಸಂಖ್ಯೆ : ಬಿಸಿ 12028 /2 / 76 -ಎಸ್‌ಸಿಟಿ-1 ಗೃಹ ಮಂತ್ರಾಲಯ ಅನುಸಾರವಾಗಿ, ಅಂಥ ಪ್ರಮಾಣ ಪತ್ರಗಳನ್ನು ನೀಡಲು 
ಸಕ್ಷಮವಾಗಿರುವುದಕ್ಕಾಗಿ, ಭಾರತ ಸರ್ಕಾರದ ( ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ) ಪತ್ರ ಸಂಖ್ಯೆ:13 - 2 - 74 ಇಎಸ್‌ಟಿ ( ಎಸ್‌ಸಿಟಿ) ದಿನಾಂಕ: 
05.08.1975ರಲ್ಲಿ ನಮೂದಿಸಿದ ಪ್ರಾಧಿಕಾರಿಯು, ರಾಷ್ಟ್ರಪತಿಗಳು ಸಂಬಂಧಪಟ್ಟ ಆದೇಶದ ಅಧಿಸೂಚನೆಯನ್ನು ಹೊರಡಿಸಿದ ಸಮಯದಲ್ಲಿ ಪ್ರಮಾಣ 
ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ ವ್ಯಕ್ತಿಯು, ತನ್ನ ಖಾಯಂ ವಾಸ ಸ್ಥಳವನ್ನು ಹೊಂದಿದ್ದ ಸ್ಥಳಕ್ಕೆ ಸೇರಿದವರೊಬ್ಬರಾಗಿರತಕ್ಕದ್ದು. ಅದೇ ರೀತಿಯಲ್ಲಿ 
ಒಂದು ತಾಲ್ಲೂಕಿನ ರೆವಿನ್ಯೂ ಪ್ರಾಧಿಕಾರಿಯು ಇನ್ನೊಂದು ತಾಲ್ಲೂಕಿಗೆ ಸೇರಿದ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಪ್ರಮಾಣ ಪತ್ರವನ್ನು ನೀಡಲು ಸಕ್ಷಮ 
ಪ್ರಾಧಿಕಾರಿಯಾಗುವುದಿಲ್ಲ. 


ಅನುಬಂಧ - 2 
(ಪ್ರವರ್ಗ-1 ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ - 

(ನಿಯಮ 3ಎ (2 ) (3) ನೋಡಿ) 
ಹಿಂದುಳಿದ ವರ್ಗಗಳಿಗೆ ( ಪ್ರವರ್ಗ - 1) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರ 

ಗ್ರಾಮ / ಪಟ್ಟಣದ / ನಗರ ನಿವಾಸಿಯಾದ ಶ್ರೀ / ಶ್ರೀಮತಿ 
ಇವರ ಮಗ/ ಮಗಳು / ಪತ್ನಿ / ಪತಿಯಾದ ಶ್ರೀ / ಶ್ರೀಮತಿ - 
( ಪ್ರವರ್ಗ ) - 

– ಜಾತಿಯ 
ಉಪಜಾತಿಗೆ ಸೇರಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ. 


ಇವರು ಹಿಂದುಳಿದ ವರ್ಗಗಳ 


ದಿನಾಂಕ : 


ತಹಶೀಲ್ದಾರ್ 

- ತಾಲ್ಲೂಕು 

ಕಛೇರಿಯ ಮೊಹರು 
ಅನುಬಂಧ - 3 
( ಪ್ರವರ್ಗ - 2ಎ, 2ಬಿ, 3ಎ, 3ಬಿ ಗೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 

ನಮೂನೆ - ಎಫ್ 

(ನಿಯಮ 3ಎ ( 2) (3) ನ್ನು ನೋಡಿ) 
ಹಿಂದುಳಿದ ವರ್ಗಗಳಿಗೆ (2ಎ , 2ಬಿ, 3ಎ, 3ಬಿ) ಸೇರಿದ ಅಭ್ಯರ್ಥಿಗೆ ನೀಡುವ ಆದಾಯ ಮತ್ತು 

ಜಾತಿ ಪ್ರಮಾಣ ಪತ್ರ 


- ರಲ್ಲಿ ವಾಸವಾಗಿರುವ ಶ್ರೀ / ಶ್ರೀಮತಿ 
ಇವರ ಮಗ / ಮಗಳು / ಪತಿ / ಪತ್ನಿಯಾದ ಶ್ರೀ / ಶ್ರೀಮತಿ | ಕುಮಾರಿ 

ಇವರು ಮತ್ತು ಆತನ / ಅವಳ ತಂದೆ / ತಾಯಿ | 
ಪೋಷಕರು | ಪತ್ನಿ / ಪತಿಯು, ಸರ್ಕಾರಿ ಆದೇಶಗಳ ಸಂಖ್ಯೆ: ಎಸ್‌ಡಬ್ಲೂಡಿ 225 ಬಿಸಿಎ 2000 ದಿನಾಂಕ: 30. 03 .2002 ರಲ್ಲಿ ನಿರ್ದಿಷ್ಟಪಡಿಸಿದ 
ಮೇಲುಸ್ತರದ (ಕ್ರೀಮಿ ಲೇಯರ್‌) ವ್ಯಾಪ್ತಿಯಲ್ಲಿ ಬರುವುದಿಲ್ಲವೆಂದು; 
ಅಭ್ಯರ್ಥಿಯಾಗಲಿ ಅಥವಾ ಆತನ | ಆಕೆಯ ತಂದೆ ತಾಯಿ / ಪೋಷಕರು | ಪತ್ನಿ / ಪತಿಯಾಗಲಿ , ಸರ್ಕಾರದ ಸೇವೆಯಲ್ಲಿ 1 ನೇ ದರ್ಜೆಯ ಅಥವಾ 
2ನೇ ದರ್ಜೆಯ ಅಧಿಕಾರಿಯಾಗಿಲ್ಲವೆಂದು; 

ಅಥವಾ 
ಸಾರ್ವಜನಿಕ ವಲಯ ಉದ್ಯಮಯಲ್ಲಿ ತತ್ಸಮಾನವಾದ ಹುದ್ದೆಯನ್ನು ಹೊಂದಿರುವುದಿಲ್ಲ; 

ಅಥವಾ 
ಖಾಸಗಿ ನಿಯೋಜಕರ ಕೈಕೆಳಗೆ, 2ನೇ ದರ್ಜೆಯ ಅಧಿಕಾರಿಯ ಸಂಬಳಕ್ಕಿಂತ (ವೇತನ ಶ್ರೇಣಿ ರೂ .6000 - 12000/- ಪ್ರಾರಂಭಿಕ ಹಂತ) 
ಕಡಿಮೆಯಲ್ಲದ ಸಂಬಳವನ್ನು ಪಡೆಯುವ ನೌಕರನಾಗಿಲ್ಲವೆಂದು; 

ಅಥವಾ 
ಆತನ | ಆಕೆಯ ತಂದೆ ತಾಯಿ / ಪೋಷಕರ / ಪತ್ನಿ / ಪತಿಯ ಆದಾಯವು ಎರಡು ಲಕ್ಷಮೀರುವುದಿಲ್ಲವೆಂದು; 


೨೮೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


ಭಾಗ ೫ 


ಅಥವಾ 
ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ, 1961 ರಲ್ಲಿ ನಿಗಧಿಪಡಿಸಿರುವಂತೆ ಆತನ | ಆಕೆಯ ತಂದೆ ತಾಯಿ /ಪೋಷಕರು / ಪತ್ನಿ / 
ಪತಿಯು ಮಾರಾಟ ತೆರಿಗೆದಾರನಲ್ಲ ಅಥವಾ ಆತನ | ಆಕೆಯ ತಂದೆ ತಾಯಿ / ಪೋಷಕರು / ಪತ್ನಿ / ಪತಿಯು ಅಥವಾ ಇವರಿಬ್ಬರೂ 10 ಯುನಿಟ್‌ಗಿಂತ 
ಹೆಚ್ಚಿನ ಕೃಷಿ ಭೂಮಿ ಅಥವಾ 25 ಎಕರೆಗಳಿಗಿಂತ ಹೆಚ್ಚಿನ ಪ್ಲಾಂಟೇಶನ್ ಭೂಮಿಯನ್ನು ಹೊಂದಿರುವುದಿಲ್ಲವೆಂದು ಪ್ರಮಾಣಿಕರಿಸಲಾಗಿದೆ. ಸರ್ಕಾರಿ ಆದೇಶ 
ಸಂಖ್ಯೆ : ಎಸ್‌ಡಬ್ಬಡಿ 225 ಬಿಸಿಎ 2000, ದಿನಾಂಕ: 30.03.2002ರ ಅನ್ವಯ ಶ್ರೀ / ಶ್ರೀಮತಿ /ಕುಮಾರಿ 

ಇವರು 
ಜಾತಿಗೆ 

- ಸೇರಿದ ಉಪಜಾತಿಯವರಾಗಿದ್ದು ಸರ್ಕಾರಿ ಆದೇಶ ಸಂಖ್ಯೆ: ಎಸ್‌ಡಬ್ಲ್ಯೂಡಿ 
225 ಬಿಸಿಎ 2000 , ದಿನಾಂಕ: 30 . 03.2002ರ ಅನ್ವಯ ಹಿಂದುಳಿದ ವರ್ಗಗಳ ಪ್ರವರ್ಗ 

( 2ಎ , 2ಬಿ , 3ಎ , 3ಬಿ) ಕ್ಕೆ ಸೇರಿರುತ್ತಾರೆ. 

ತಹಶೀಲ್ದಾರ್ 
ದಿನಾಂಕ : 

- ತಾಲ್ಲೂಕು 
ಕಛೇರಿಯ ಮೊಹರು 


ಸೂಚನೆ : 1) ಸರ್ಕಾರದ ಆದೇಶ ಸಂಖ್ಯೆ: ಹಿಂವಕ 148 ಬಿಸಿಎ 2015, ದಿನಾಂಕ: 04 - 06 - 2015ರಂತೆ ಹಿಂದುಳಿದ ವರ್ಗಗಳ ಪ್ರವರ್ಗ - 2ಎ , 2ಬಿ,3ಎ 
ಮತ್ತು 3ಬಿ ಮೀಸಲಾತಿಗಳಿಗೆ ಅನ್ವಯಿಸುವಂತೆ ಕೆನೆಪದರಕ್ಕೆ ನಿಗಧಿಪಡಿಸಿರುವ ಅಭ್ಯರ್ಥಿಯ ಮತ್ತು ಅವರ ತಂದೆ- ತಾಯಿ ,ಪೋಷಕರ ವಾರ್ಷಿಕ ಒಟ್ಟು 
ಆದಾಯ ಮಿತಿಯನ್ನು ( Gross Annual Income) ರೂ . 4.50 ಲಕ್ಷಗಳಿಂದ ರೂ . 6.00 ಲಕ್ಷಗಳಿಗೆ ಹೆಚ್ಚಿಸಲಾಗಿದೆ. ಆದುದರಿಂದ, ಮೀಸಲಾತಿ ಪ್ರಮಾಣ 
ಪತ್ರವನ್ನು ನೀಡುವ ಅಧಿಕೃತ ಅಧಿಕಾರಿಯು ದಿನಾಂಕ: 04 - 06 - 2015ರ ಸರ್ಕಾರಿ ಆದೇಶದಲ್ಲಿನ ಅಂಶಗಳನ್ನು ವಿವರವಾಗಿ ಖಚಿತಪಡಿಸಿಕೊಂಡ ನಂತರವೇ 
ನೀಡತಕ್ಕದ್ದು. 

2) ಈ ಮೇಲೆ ಹೇಳಲಾದ ಸರ್ಕಾರಿ ಆದೇಶದಲ್ಲಿನ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡೇ ಸದರಿ ಮೀಸಲಾತಿಗಳನ್ನು ಕ್ಲೀಮು ಮಾಡುವ 
ಅಭ್ಯರ್ಥಿಗಳು ಅದರಂತೆ ಜಾತಿ/ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಮಾಡಿಸಲು ಸೂಚಿಸಿದೆ. 


ಅನುಬಂಧ- 4 

ನಮೂನೆ - 1 
ಜನರಲ್ ಮೆರಿಟ್ ಅಭ್ಯರ್ಥಿಗಳು ಮೇಲುಸ್ತರಕ್ಕೆ ಸೇರಿಲ್ಲವೆಂದು, ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು ಕೋರಲು ಸಲ್ಲಿಸಬೇಕಾದ ಪ್ರಮಾಣ ಪತ್ರ 

( ಜನರಲ್ ಮೆರಿಟ್ ಅಭ್ಯರ್ಥಿಗಳು ಭರ್ತಿ ಮಾಡಬೇಕಾದ ನಮೂನೆ) 
ಇವರಿಗೆ: 


ತಹಶೀಲ್ದಾರರು 


ತಾಲ್ಲೂಕು 


ಮಾನ್ಯರೆ , 
ಶ್ರೀ / ಶ್ರೀಮತಿ 

ಎಂಬುವವರ ಮಗ / ಮಗಳು / ಪತಿ / ಪತ್ನಿ - 
ಆದ ನಾನು ಮೇಲುಸ್ತರದಲ್ಲಿ ( Creamy Layer) ಬರುವುದಿಲ್ಲವೆಂದು ನೇರ ನೇಮಕಾತಿಯಲ್ಲಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿಯನ್ನು ಪಡೆಯುವುದಕ್ಕಾಗಿ 
ಪ್ರಮಾಣ ಪತ್ರವನ್ನು ಪಡೆಯಲು ತಮ್ಮಲ್ಲಿ ಈ ಕೆಳಕಂಡ ಮಾಹಿತಿಗಳನ್ನು ಒದಗಿಸುತ್ತಾ ಕೋರುತ್ತೇನೆ. 


1. ಅಭ್ಯರ್ಥಿಯ ಹೆಸರು ಮತ್ತು ಉದ್ಯೋಗ: 
2. ಅಭ್ಯರ್ಥಿಯ ಸ್ವಂತ ಸ್ಥಳ ಗ್ರಾಮ : 

ತಾಲ್ಲೂಕು : 

ಜಿಲ್ಲೆ : 
3. ಅಭ್ಯರ್ಥಿಯು ಹುಟ್ಟಿದ ದಿನಾಂಕ ವಯಸ್ಸು ಮತ್ತು ಹುಟ್ಟಿದ ಸ್ಥಳ : 
4. ಅಭ್ಯರ್ಥಿಯ ತಂದೆ /ತಾಯಿ /ಪೋಷಕರು ಪತಿಯ / ಪತ್ನಿಯ ಹೆಸರು ಮತ್ತು ಉದ್ಯೋಗ : 


(ಉದ್ಯೋಗವು ಸರ್ಕಾರಿ/ ಅರೆ ಸರ್ಕಾರಿ/ ಸಾರ್ವಜನಿಕ ಉದ್ಯಮ / ಖಾಸಗಿ) 
5. ಅಭ್ಯರ್ಥಿಯ ಪ್ರಸ್ತುತ ವಿಳಾಸ : 

( ಸ್ಪಷ್ಟವಾಗಿ ನಮೂದಿಸುವುದು) 
6. ಅಭ್ಯರ್ಥಿಯ ಖಾಯಂ ವಿಳಾಸ : 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


೨೮೬೯ 


7. ಅಭ್ಯರ್ಥಿಯ ಶಾಲಾ ಶಿಕ್ಷಣದ ವ್ಯಾಸಂಗ ಮಾಡಿದ ಶಾಲೆಗಳ ವಿವರಗಳು 

ಪ್ರಾಥಮಿಕ 
ಮಾಧ್ಯಮಿಕ 


ಪ್ರೌಢ 


8. ಅಭ್ಯರ್ಥಿಯ ಹಾಗೂ ಅಭ್ಯರ್ಥಿಯ ತಂದೆ/ತಾಯಿ /ಪೋಷಕರು ( ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ) 
ಇವರ ಒಟ್ಟು ವಾರ್ಷಿಕ ಆದಾಯ ಎಲ್ಲಾ ಮೂಲಗಳಿಂದ: 

1) ವೇತನ ಶ್ರೇಣಿ 
2) ಜಮೀನಿನ ವಿವರ 

3) ಇತರ ಮೂಲಗಳು 
೨ , ಆದಾಯ ತೆರಿಗೆ ಪಾವತಿದಾರರೇ ? 
10 . ಸಂಪತ್ತು ತೆರಿಗೆ ಪಾವತಿದಾರರೇ ? 
11. ಮಾರಾಟ ತೆರಿಗೆ ಪಾವತಿದಾರರೇ ? 


ಪ್ರಮಾಣೀಕೃತ ಘೋಷಣೆ 
ಈ ಮೇಲೆ ನನ್ನಿಂದ ಒದಗಿಸಿದ ಮಾಹಿತಿ / ವಿವರಣೆಯು ನಾನು ತಿಳಿದಿರುವಷ್ಟರ ಮಟ್ಟಿಗೆ ಸತ್ಯವೆಂದು 
ಶ್ರದ್ದಾಪೂರ್ವಕವಾಗಿ ದೃಢೀಕರಿಸುತ್ತೇನೆ ಮತ್ತು ಘೋಷಿಸುತ್ತೇನೆ. 


ಸ್ಥಳ : 
ದಿನಾಂಕ: 


ತಮ್ಮ ವಿಧೇಯ 
( ಅಭ್ಯರ್ಥಿಯ ಸಹಿ ) 


ಮೇಲೆ ಒದಗಿಸಲಾದ ಮಾಹಿತಿಗಳು ಸತ್ಯವಾಗಿರುತ್ತದೆ ಎಂದು ಪ್ರಮಾಣಿಕರಿಸುತ್ತಾ, ಈ ಮಾಹಿತಿಗಳು ಅಸತ್ಯವೆಂದು ದೃಢಪಟ್ಟಲ್ಲಿ ಅಪರಾಧ ವಿಚಾರಣೆಗೆ 
ಬದ್ದನಾಗಿರುತ್ತೇನೆ 


ತಂದೆ/ತಾಯಿ /ಪೋಷಕರ ಸಹಿ 
ದಿನಾಂಕ : 

( ತಂದೆ/ ತಾಯಿ ಜೀವಂತವಿಲ್ಲದಿದ್ದರೆ) 

( ಹೆಂಡತಿ/ಗಂಡ/ ಇವರ ಸಹಿ ) 

ಸ್ಥಳೀಯ ಇಬ್ಬರು ಸಾಕ್ಷಿದಾರರು 
ಅಭ್ಯರ್ಥಿಯ ಮತ್ತು ಅವರ ತಂದೆ/ ತಾಯಿ /ಪೋಷಕರು / ಪತಿ/ ಪತ್ನಿ ಇವರನ್ನು ಹಾಗೂ ಇವರ ಸಹಿಯನ್ನು ಗುರುತಿಸುತ್ತೇವೆ. 


ಸಾಕ್ಷಿದಾರರ ಸಹಿ 


( ಪೂರ್ಣ ವಿಳಾಸದೊಂದಿಗೆ) 


ಪರಿಶೀಲನಾ ಪ್ರಮಾಣ ಪತ್ರ 
1. ಶ್ರೀ /ಶ್ರೀಮತಿ 

ಎಂಬುವವರ ಮಗ/ ಮಗಳು / ಪತಿ/ ಪತ್ನಿ ಶ್ರೀ /ಶ್ರೀಮತಿ/ಕುಮಾರಿ 
ಎಂಬುವವರು ಕರ್ನಾಟಕ ರಾಜ್ಯದ - ಜಿಲ್ಲೆಯ ವಿಭಾಗ 

ಗ್ರಾಮ /ಪಟ್ಟಣ / ನಗರದಲ್ಲಿ 
ಸಾಮಾನ್ಯ ನಿವಾಸಿಯಾಗಿದ್ದಾರೆ ಮತ್ತು ಇವರು ಜನರಲ್ ಮೆರಿಟ್ ವರ್ಗಕ್ಕೆ ಸೇರಿದವರಾಗಿರುತ್ತಾರೆ . 
2 . ಶ್ರೀ /ಶ್ರೀಮತಿ/ಕುಮಾರಿ 

- ಇವರ ತಂದೆ/ತಾಯಿ /ಪೋಷಕರು ಸರ್ಕಾರಿ ಆದೇಶ 
ಸಂಖ್ಯೆ:ಎಸ್‌ಡಬ್ಲೂಡಿ 251 ಬಿಸಿಎ 94, ಬೆಂಗಳೂರು, ದಿನಾಂಕ: 31.01.1995 ರನ್ವಯ ಜನರಲ್ ಮೆರಿಟ್ ವರ್ಗದ ಮೇಲುಸ್ತರದಲ್ಲಿ ( Creamy Layer) 
ಬರುವುದಿಲ್ಲವೆಂದು ಪ್ರಮಾಣೀಕರಿಸಲಾಗಿದೆ. 

ತಹಶೀಲ್ದಾರ್ 
ದಿನಾಂಕ : 

- ತಾಲ್ಲೂಕು 
ಕಛೇರಿಯ ಮೊಹರು 


೨೮೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 

ಭಾಗ ೫ 
ಸೂಚನೆ -1 : ಇದರಲ್ಲಿ ಉಪಯೋಗಿಸಲಾದ ಸಾಮಾನ್ಯ ನಿವಾಸಿ ಎಂಬ ಪದವು 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ 

20ನೇ ಅನುಚ್ಛೇದದಲ್ಲಿನ ಅರ್ಥವನ್ನು ಹೊಂದಿರುತ್ತದೆ. 
ಸೂಚನೆ-2: ಪರಿಶೀಲನಾ ಪ್ರಮಾಣ ಪತ್ರ ನೀಡುವ ಅಧಿಕೃತ ಅಧಿಕಾರಿಯು ಸರ್ಕಾರಿ ಆದೇಶ ಸಂಖ್ಯೆ ಎಸ್ಡಬ್ಲೂಡಿ251 ಬಿಸಿಎ 

94, ಬೆಂಗಳೂರು, ದಿನಾಂಕ: 31.01.1995 ರನ್ವಯ ಮೇಲುಸ್ತರ (Creamy Layer) ದವರನ್ನು ಗುರುತಿಸಲು 
ನಿಗಧಿಪಡಿಸಲಾಗಿರುವ ಅಂಶಗಳನ್ನು ವಿವರವಾಗಿ ಖಚಿತಪಡಿಸಿಕೊಂಡ ನಂತರವೇ ಪ್ರಮಾಣ ಪತ್ರ ನೀಡತಕ್ಕದ್ದು 

ಅನುಬಂಧ - 5 

ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ 
ಶ್ರೀ /ಶ್ರೀಮತಿ 

ರವರ ಮಗ/ ಮಗಳು/ ಪತಿ ಪತ್ನಿ / ಶ್ರೀ /ಶ್ರೀಮತಿ/ ಕುಮಾರಿ 
ತಾಲ್ಲೂಕು ಗ್ರಾಮದಲ್ಲಿ | 

ವಾಸವಾಗಿರುವ ಇವರು ಒಂದನೇ ತರಗತಿಯಿಂದ 
ತರಗತಿಯವರೆಗೆ 

ತಾಲ್ಲೂಕು ಪಟ್ಟಣ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ವರ್ಷ 
ನಡೆದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಈ ಶಾಲೆಯು ಅಭ್ಯರ್ಥಿಯು ವ್ಯಾಸಂಗ ಮಾಡಿದ ಅವಧಿಯಲ್ಲಿ ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮ, 
1976 ಅಥವಾ ಕರ್ನಾಟಕ ಪೌರ ಸಭೆಗಳ ಅಧಿನಿಯಮ 1964ರ ಅಡಿಯಲ್ಲಿ ನಿರ್ದಿಷ್ಟಪಡಿಸಿ ಒಂದು ದೊಡ್ಡ ನಗರ ಪ್ರದೇಶ ಸಣ್ಣ ನಗರ ಪ್ರದೇಶ ಅಥವಾ 
ಪರಿವರ್ತನೆ ಹಂತದಲ್ಲಿರುವ ಪ್ರದೇಶಗಳ ಹೊರತಾದ ಪ್ರದೇಶದಲ್ಲಿತ್ತು. 


ಮೇಲು ರುಜು ಸಹಿ 
ಕ್ಷೇತ್ರ ಶಿಕ್ಷಣ ಅಧಿಕಾರಿ 
ಕಛೇರಿಯ ಮೊಹರು 


ಮುಖ್ಯೋಪಾಧ್ಯಾಯರ ಸಹಿ 
ಮತ್ತು ಸಂಸ್ಥೆಯ ಮೊಹರು 


ದಿನಾಂಕ : 


ಅನುಬಂಧ - 6 

ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ 
ಶ್ರೀ /ಶ್ರೀಮತಿ 

ರವರಮಗ/ ಮಗಳು / ಪತಿ/ ಪತ್ನಿ /ಶ್ರೀಮತಿ/ಕುಮಾರಿ 
ತಾಲ್ಲೂಕು 

- ಗ್ರಾಮದಲ್ಲಿ ವಾಸವಾಗಿರುವ ಇವರು 
ತರಗತಿಯವರೆಗೆ ಶೈಕ್ಷಣಿಕ ವರ್ಷದಿಂದ 

ಶೈಕ್ಷಣಿಕ ವರ್ಷದವರೆಗೆ 
ಮಾಡಿರುತ್ತಾರೆಂದು ಪ್ರಮಾಣೀಕರಿಸಲಾಗಿದೆ. 


ನೇ 


ನೇ ತರಗತಿಯಿಂದ 
ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ 


ದಿನಾಂಕ : 

ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಸಂಸ್ಥೆಯ ಮೊಹರು 
ಸೂಚನೆ : - ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚಿನ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿದ್ದಲ್ಲಿ ಶಾಲಾವಾರು ಪ್ರತ್ಯೇಕ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ 
ಸಲ್ಲಿಸಬೇಕು. 


ಅನುಬಂಧ - 7 
ಸರ್ಕಾರದ ಸುತ್ತೋಲೆ ಸಂಖ್ಯೆ :ಸಿಆಸುಇ 44 ಸೆನೆನಿ 2001 , ದಿನಾಂಕ: 27.07 .2001. 

ನಮೂನೆ - 3 

ಯೋಜನೆಗಳಿಂದ ನಿರ್ವಸಿತರಾದ ಕುಟುಂಬದ ಅಭ್ಯರ್ಥಿ 
ಶ್ರೀ /ಶ್ರೀಮತಿ 

ಎಂಬುವವರ ಮಗ/ ಮಗಳು / ಪತಿ/ ಪತ್ನಿ / ಶ್ರೀ /ಶ್ರೀಮತಿ/ಕುಮಾರಿ 
ತಾಲ್ಲೂಕು ಗ್ರಾಮದಲ್ಲಿ 

ವಾಸವಾಗಿರುವ ಇವರು : ಇವರ ಕುಟುಂಬದವರ 
ಅವಲಂಬಿತರಾಗಿದ್ದ ಈ ಕೆಳಕಂಡ ಆಸ್ತಿಯನ್ನು 

ಯೋಜನೆಗಾಗಿ 

ಇಸವಿಯಲ್ಲಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ 
ಎಂದು ಈ ಮೂಲಕ ಪ್ರಮಾಣೀಕರಿಸಿದೆ: 
( ಅ ) * ವಾಸಿಸುವ ಮನೆ ಮತ್ತು ತಾವು ಅವಲಂಬಿತರಾಗಿದ್ದ ಅವರ ಕೃಷಿ ಭೂಮಿಯ ಅರ್ಧದಷ್ಟು : 
( ಆ ) * ಯೋಜನೆಗೆ ಮೊದಲು ಭೂಮಿಯನ್ನು ಹೊಂದಿರದೆ: ಯೋಜನೆಯಿಂದ ತಾವು ವಾಸಿಸುವ ಮನೆ : 
( ಇ) * ತಾವು ಅವಲಂಬಿತರಾಗಿದ್ದ ತಮ್ಮ ಕೃಷಿ ಭೂಮಿಯ ಅರ್ಧದಷ್ಟು ಅಥವಾ ಅದಕ್ಕಿಂತ ಕಡಿಮೆ ಕೃಷಿಭೂಮಿ : 
( ಈ ) * ಇತರ ಇನ್ನಾವುದೇ ಪ್ರಕರಣದಲ್ಲಿ ಯೋಜನೆಯಿಂದ ನಿರ್ವಸಿತರಾದವರು. 

ತಹಶೀಲ್ದಾರ್ 
ದಿನಾಂಕ : 

ತಾಲ್ಲೂಕು 
ಕಛೇರಿಯ ಮೊಹರು 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


೨೮೭೦ 


೨೮೭೧ 


ಅನುಬಂಧ - 8 

ಅನುಬಂಧ- ಎ 
ಅರ್ಹತಾ ಪ್ರಮಾಣ ಪತ್ರ 
( ಅನುಚ್ಛೇದ 371( ಜೆ) ಮೇರೆಗೆ) 
(3(3) ನೇ ನಿಯಮ ನೋಡಿ) 


( ಪ್ರಮಾಣ ಪತ್ರ ನೀಡಲು ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು 2013) 


_ರವರು. 
ಜಿಲ್ಲೆಯ . 


ರವರ ಮಗ / ಹೆಂಡತಿಯಾಗಿದ್ದು , ಇವರು 

ಗ್ರಾಮ / ಪಟ್ಟಣದ 


ತಾಲ್ಲೂಕಿನ 


. 


ಶ್ರೀ / ಶ್ರೀಮತಿ 
ಕರ್ನಾಟಕ ರಾಜ್ಯದ - - 
ಸ್ಥಳೀಯ ವ್ಯಕ್ತಿಯಾಗಿದ್ದಾರೆ. 
ಸ್ಥಳ: - 
ದಿನಾಂಕ: 


ಹೆಸರು 


ಅಸಿಸ್ಟೆಂಟ್ ಕಮಿಷನರ್ 


ಉಪವಿಭಾಗ 


- ಜಿಲ್ಲೆ 


ಅನುಬಂಧ - ಬಿ 
ವಾಸಸ್ಥಳ ಪ್ರಮಾಣ ಪತ್ರ 
[ ಅನುಚ್ಛೇದ 371 ( ಜೆ) ಮೇರೆಗೆ] 

( ನಿಯಮ 4 ( ಬಿ) ( 2)(ii) ನೋಡಿ) 
[ ಪ್ರಮಾಣಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು , 2013 ] 


= 


= 


= 


= 


= 


= 


ಶ್ರೀ / ಶ್ರೀಮತಿ - - - - -. - - - - - - - - ರವರು - - - - - - - - - - - - - ರವರ ಮಗ/ ಹೆಂಡತಿಯಾಗಿದ್ದು, ಇವರು - - - - - - - - - 
- - - - - - - - ಜಿಲ್ಲೆಯ - - - - - - - - - - - - - - - ತಾಲ್ಲೂಕಿನ - - - - - - - - - - - - - - - - - - - - - - - ಗ್ರಾಮ / ಪಟ್ಟಣದ ಈ ಕೆಳಕಂಡ 
ವಿಳಾಸದಲ್ಲಿ ಕೆಳಗೆ ಸೂಚಿಸಿರುವ ಅವಧಿಯಲ್ಲಿ ವಾಸವಿರುತ್ತಾರೆಂದು ಪ್ರಮಾಣೀಕರಿಸಲಾಗಿದೆ: 


೫ 
) 
R 


ವಿಳಾಸ 


ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ 


ಸಾಕ್ಷ್ಯ ವಿವರ 
(ಆಧಾರವಾಗಿಟ್ಟುಕೊಂಡಿರುವ ಸಾಕ್ಷ್ಯದ ಎಲ್ಲಾ 

ಪ್ರಮಾಣೀಕೃತ ಪ್ರತಿಗಳನ್ನು ಲಗತ್ತಿಸಿ) 


ಸಾಕ್ಷದಲ್ಲಿ ಹೇಳಲಾದ ಎಲ್ಲಾ ಲಗತ್ತುಗಳನ್ನು ಕೋಷ್ಟಕದಲ್ಲಿ ಸಂಕ್ಷಿಪ್ತವಾಗಿ ಅಳವಡಿಸಿ 


ಸ್ಥಳ: - - - - - - 


ಹೆಸರು 
ತಹಸೀಲ್ದಾರ್‌ - - - - - - - - - 


ದಿನಾಂಕ: 


- - - - - - - - - - - - - ತಾಲ್ಲೂಕು 


- - - - - - - - - - - - - - - ಜಿಲ್ಲೆ 


೨೮೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೦, ೨೦೧೫ 


ಭಾಗ ೫ 


ಅನುಬಂಧ- ಸಿ 
ವ್ಯಾಸಂಗ ಪ್ರಮಾಣ ಪತ್ರ 
ಅನುಚ್ಛೇದ 371 ( ಜೆ) ಮೇರೆಗೆ ] 

(ನಿಯಮ 4( ಸಿ) ( 2)( ii) ನೋಡಿ) 
[ ಪ್ರಮಾಣಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) 

ನಿಯಮಗಳು , 2013] . 
ಶ್ರೀ / ಶ್ರೀಮತಿ - - - - - - - - - - - - ರವರು - - - - - - - 

- - - - - - - ರವರ ಮಗ/ ಹೆಂಡತಿಯಾಗಿದ್ದು, 
ಇವರು 

- - - - - - - - - - - ಜಿಲ್ಲೆಯ - - - - - - - - - - - - - - - ತಾಲ್ಲೂಕಿನ 
ಕಾಲೇಜು/ ಶಾಲೆಯಲ್ಲಿ ಈ ಕೆಳಗೆ ಸೂಚಿಸಲಾದ ಅವಧಿಯಲ್ಲಿ ವ್ಯಾಸಂಗ ಮಾಡಿರುತ್ತಾರೆಂದು ಪ್ರಮಾಣೀಕರಿಸಲಾಗಿದೆ: 


- - - - - - 


ಕ್ರ . ಸಂ . 


ತರಗತಿ/ ಹಂತ 


ದಾಖಲೆಯ ಉಲ್ಲೇಖ 


ಯಾವ ದಿನಾಂಕದಿಂದ ಯಾವ ದಿನಾಂಕದ 

ವರೆಗೆ 


ಇವನು ಈ ಕೆಳಕಂಡ ವರ್ಷಗಳಲ್ಲಿ ಈ ಕೆಳಕಂಡ ಪರೀಕ್ಷೆಗಳಲ್ಲಿ ಉತ್ತೀರ್ಣನಾಗಿದ್ದಾನೆ/ ಅನುತ್ತೀರ್ಣನಾಗಿದ್ದಾನೆ. 
ಕ್ರ. ಸಂ . ತರಗತಿ/ ಪರೀಕ್ಷೆ / ಹಂತದ ಹೆಸರು 1 ವರ್ಷ ಅನುತ್ತೀರ್ಣ/ ಉತ್ತೀರ್ಣ | ದಾಖಲೆಯ ಉಲ್ಲೇಖ 


ಸ್ಥಳ: - -- - - -- - -- 

ಹೆಸರು - - - - - - - 
ದಿನಾಂಕ : - - - - - - 

ಸಂಸ್ಥೆಯ ಮುಖ್ಯಸ್ಥರು 

ಪ್ರಮಾಣ ಪತ್ರ 
ಮೇಲೆ ನೀಡಲಾದ ಪ್ರಮಾಣಪತ್ರವು ಲಭ್ಯವಿರುವ ದಾಖಲೆಯ ಪ್ರಕಾರ ಸತ್ಯವಾಗಿದೆ ಎಂಬುದನ್ನು ನಾನು ಸ್ವತಃ ಮನವರಿಕೆ 
ಮಾಡಿಕೊಂಡಿದ್ದೇನೆಂದು ಪ್ರಮಾಣೀಕರಿಸುತ್ತೇನೆ. 
ಸ್ಥಳ: - - - - - - - - - - - - - - 

ಹೆಸರು - - - - - - - - - - - - - 
ದಿನಾಂಕ : 

ಕ್ಷೇತ್ರ ಶಿಕ್ಷಣಾಧಿಕಾರಿ -- - -- -- 

- - - - - - ತಾಲ್ಲೂಕು 
- - - - - - - - - ಜಿಲ್ಲೆ 


- - - - - - 


M 


ಅನುಬಂಧ - 9 


ರಾಜ್ಯ ಸರ್ಕಾರಿ/ ಕೇಂದ್ರ ಸರ್ಕಾರಿ ನೌಕರರು ಒದಗಿಸಬೇಕಾದ ಪ್ರಮಾಣ ಪತ್ರ 


ಶ್ರೀ / ಶ್ರೀಮತಿ 

.... ... ರವರು ರಾಜ್ಯ /ಕೇಂದ್ರ ಸರ್ಕಾರದಲ್ಲಿ ... .... 
( ಪದನಾಮ ) 

....... ಇಲಾಖೆಯಲ್ಲಿ ಖಾಯಂ / ತಾತ್ಕಾಲಿಕ ಹುದ್ದೆಯನ್ನು ದಿನಾಂಕ 
ರಿಂದ 

ರವರೆಗೆ ಹೊಂದಿರುವರು. ಈ ಹುದ್ದೆಗೆ ಇವರು ನೇಮಕಾತಿ ನಿಯಮಗಳಡಿ ಆಯ್ಕೆಯಾಗಿದ್ದು , ಸದರಿ ಹುದ್ದೆಗೆ ಅರ್ಜಿ 
ಸಲ್ಲಿಸಲು ಅವರಿಗೆ ಅನುಮತಿ ನೀಡಲಾಗಿದೆ. 


ನೇಮಕಾತಿ ಪ್ರಾಧಿಕಾರದ ಸಹಿ / 
ಇಲಾಖೆಯ ಹೆಸರು ಮತ್ತು ಮೊಹರುನೊಂದಿಗೆ 


ದಿನಾಂಕ : 


CERTIFICATE TO BE FURNISHED BY THE STATE /CENTRAL GOVT. SERVANTS 


Certified that Sri / Smt .......... 

.........holds a permanent / temporary post under the State/ Central Govt. as 
......... (Designation) in the dept. of ........................... from............. ...having been appointed therein under 
the rules of recruitment. He / She is permitted to apply for the said post. 


Place : 
Date : 


Signature of the appointing authority 
of the department / with name and seal. 


PR- 243 
SC -100 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 

೨೮೭೩ 
ವಿಶೇಷ ನೇಮಕಾತಿ ಸಮಿತಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಆನಂದರಾವ್ ವೃತ್ತ, ಬೆಂಗಳೂರು- 560 009 

ಅಧಿಸೂಚನೆ 

ಸಂಖ್ಯೆ: ಎಸ್‌ಆರ್‌ಸಿ /48 / 2010 - 11 , ದಿನಾಂಕ:19 .06.2015. 
ವಿಷಯ : ಕಿರಿಯ ಆರೋಗ್ಯ ಸಹಾಯಕರು (ಮಹಿಳೆ ) ಹುದ್ದೆಗಳಿಗೆ ಹೆಚ್ಚುವರಿ ಆಯ್ಕೆಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ 
ಉಲ್ಲೇಖ : 1. ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಹೆಚ್ ಎಫ್‌ಡಬ್ಲ್ಯೂ /388/ಹೆಚ್ಎಸ್ಎಂ/2007, ದಿನಾಂಕ: 26 -02 - 2009. 

ಸರ್ಕಾರದ ಪತ್ರ ಸಂಖ್ಯೆ: ಆಕುಕ/ 45 /ಹೆಚ್ಎಸ್ಎಂ/2011, ದಿನಾಂಕ: 09 - 03 - 2011 . 
3. ವಿಶೇಷ ನೇಮಕಾತಿ ಸಮಿತಿಯ ಅಧಿಸೂಚನೆ ಸಂಖ್ಯೆ : ಎಸ್ ಆರ್‌ಸಿ/ 48 /2010 - 11 , ದಿನಾಂಕ:07 - 04 -2011. 
4. ಸರ್ಕಾರದ ಸುತ್ತೋಲೆ ಸಂಖ್ಯೆ : ಸಿಆಸುಇ / 6/ಸೆನೆನಿ/2008, ದಿನಾಂಕ: 01 - 09 - 2008. 
5. ಸರ್ಕಾರದ ಸುತ್ತೋಲೆ ಸಂಖ್ಯೆ:ಸಿಆಸುಇ /26/ಸೇಹಿಮ /2002 , ದಿನಾಂಕ:11 -04 - 2003 . 
6. ಅಂತಿಮ ಆಯ್ಕೆಪಟ್ಟಿ ಅಧಿಸೂಚನೆ ಸಂಖ್ಯೆ: ಎಸ್ ಆರ್‌ಸಿ/ 48 /2010 - 11 , ದಿನಾಂಕ :30.12 .2014 . 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯಲ್ಲಿ ಕಿರಿಯ ಆರೋಗ್ಯ ಸಹಾಯಕರು ( ಮಹಿಳೆ) - 735 ಹುದ್ದೆಗಳಿಗೆ ಉಲ್ಲೇಖ( 3) ರಲ್ಲಿ 
ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿ, ಮೂಲ ದಾಖಲಾತಿಗಳನ್ನು ಪರಿಶೀಲಿಸಿದ ನಂತರ ಉಲ್ಲೇಖ( 6) ರಲ್ಲಿ ಅಂತಿಮ ಆಯ್ಕೆಪಟ್ಟಿಯನ್ನು ಪ್ರಕಟಿಸಿ 
ಕೌನ್ಸಿಲಿಂಗ್ ಮೂಲಕ ನೇಮಕಾತಿ ಆದೇಶವನ್ನು ನೀಡಲಾಗಿದೆ ಹಾಗೂ ಉಲ್ಲೇಖ (5) ರ ನಿಯಮಗಳನ್ವಯ ಹೆಚ್ಚುವರಿ ಪಟ್ಟಿಯನ್ನು ತಯಾರಿಸಿ ಅಭ್ಯರ್ಥಿಗಳ 
ಮಾಹಿತಿಗಾಗಿ ಈ ಕೆಳಕಂಡಂತೆ ಪ್ರಕಟಿಸಲಾಗಿದೆ. 

ಹೆಚ್ಚುವರಿ ಆಯ್ಕೆಪಟ್ಟಿ 


Reg . 


Name of the Candidates 


Reservation 

Claimed 


D . O .B 


% 


| Selected category 


No. 


No. 


F196 


MAHALAKSHMIMB 


GM 


15/ 03/ 85 


78.96 


GM /G 


F67 


KUSHBOO BHAT 


GM 


09/11/ 88 


78. 04 


GM /G 


F1949 


SHARDHA DEVI 


GM 


18/ 04 / 84 


77 .82 


GM /G 


F1153(A ) | MAMATHA NAIK 


2A/K 


15/ 02/ 87 


77,74 


GM /K 


F640 


LALITHYA RAJ S 


GM 


01 /11/ 90 


76 .55 


GM /G 


F3194 


LAKSHMI.K 


GM /K 


10/ 03/ 89 


76.31. 


GM / G 


7 . 


| 


F451. 


CHENNAMMA CHANDRAPPA 
GADADAVAR 


3B /R 


24/ 04/ 90 


76 .15 


GM /R 


F1672 


E ROOPA 


3B /R 


06/ 06/87 


76 .14 


GM /R 


F1568 


RANJITA .C 


GM /K 


04 /05/90 


76.06 


GM /G 


F2405 


SHILPA SIDDAPPA 
KESARAGOPPA 


38 


01 / 06/ 90 


76 . 06 


GM /G 


11. | F1557 


| LEELAVATHI 


3B /R 


10/ 06/ 81 


76. 04 


GM /R 


12 . 


F3274 


| RENUKA MALLAPPA ANAMI 


3B /R 


10 / 08 /90 | 


76 . 02 


GM /R 


13. 


F2415 


MANGALAS 


ЗА 


05/ 06/ 84 


75 . 88 


GM /G 


14 . 


F3028 


GEETHA MR 


3A/R 


24 / 07 / 85 


75. 79 


GM /R 


15 . 


F1221 


SHILPA I MATHAD 


3B 


31 / 01 / 91 


75 . 78 


GM /G 


F3171. 


SAVITHRI HITNAHALLI 


3B /R 


01 / 08 / 89 


75 .76 


GM /G 


17, 


F256 


BHAVYA TC 


3B /R 


25 / 12 /89 


75.75 


GM /G 


18, 


F3641 


LATHA S 


3B/ R . 


30/ 07/ 85 


75. 73 


GM /G 


98828 


FIDT : 37 DOZE, 7000JDT, BIOUJO " 00, 9008 


ಭಾಗ ೫ 


Reg . 


Reservation 


Name of the Candidates 


D . O . B 


Selected category 


No . 


Claimed 


19 . 


F1764 


KAVITHA TN 


ЗА 


06 /02 /90 


| 75 .69 


GM /G 


20 . 


F72 


CHANDRAKALA KOTIHAL 


GM 


25 /05 /77 


75 .61 


GM /G 


21. 


F2409 


DEEPIKA TP 


3B 


11/04 /88 


75 .53 


GM /G 


22. 


F2509 


SUMITRA PUJAR 


ЗВ 


01/06 /90 


75 .53 


GM /G 


23 . 


F2323 


YASHASWININ 


ЗАК 


02 /03/89 


75 . 50 


3A /G 


24 . 


F1526 


SHAKUNTALA 


ЗВІК 


06 /04/89 


75 . 50 


3B /G 


25 . 


F562 


DAKSHAYANI.G .R 


3B /R /K 


05/06 /90 


75.48 


3B /R 


26 . 


F2135 


KAVITA TONDIHAL 


3B /R /K 


10 /07 /84 


75 .47 


3B /G 


27. 


F1462 


CHAYA AM 


3A /R /K 


01/03/91 


75 . 45 


3A /R 


SHRUTHIBS 


3B /R /K 


08 /01/91 


75 .44 


3B /G 


28 . 
29 . 


F2517 
F579 


PRATHIBA .S 


3B /K 


28 /05 /89 


75.42 


3B /G 


30 . 


F1960 


BHAVANIHD 


ЗА/ К 


10 /03 /91 


75 . 42 


3A / G 


31. 


F1514 


SHAILASHREE GT 


3A / R /K 


08 /06 /90 


75 .41 


ЗА / G 


32 . 


F2546 


SHREEDEVI 


2A/K 


15 / 07 /88 


74 .55 


2A /K 


33 . 


F2100 


REKHAN 


2A /R 


01/06 /89 


74.50 


2A/ R 


34 . 


F1597 


THEJASHWINIBR 


2A 


27 /11/89 


74 .49 


2A /G 


35 . 


F2478 


LATHA HD 


2A / R /K 


17 /06 /90 


74 .45 


2A /R 


36 . 


F1087 


SAMITHA ACHARTHI 


2A /R /K 


26 /06 /88 


74 .40 


2A /R 


37. 


F2161 


BASAVARAJESHWARI 


2A /R /K 


12 /06 / 90 


74 . 35 


2A /R 


38 . 


F2050 


KANCHANA PATTAR 


2A / R /K 


01/ 12 /85 


74.27 


2A /G 


39. 


F3066 


SUDHAMANI D 


C1/K 


05 /02 /80 


74 . 24 


C1/G 


40 . 


F2564 


AKHILA 


2A/K 


30 /06 /89 


74 . 17 


2A /G 


41. 


F44 


SUNITA 


C1/R /K 


18 /07/90 


74. 13 


C1/R 


42 . 


F2081 


SHEELA PUJAR 


C1/R / K 


07/07 /89 


74 . 12 


C1/G 


43. 


F1010 


PUSHPAKALA KR 


2A / R /K 


02 /05 / 90 


74.02 


2A / G 


44. 


F3653 


YASHODHA CHINNIKATTI 


2A /K 


10 /11/ 77 


73 . 98 


2A / G 


45 . 


F2561 


ANNAWAMUDIYAJJANAVAR 


2A /R /K 


07/ 08 /88 


73. 97 


2A /G 


46 . 


F900 


LALITA CHINNAPPA 
KALASANNAVAR 


2A /R /K 


26 /08/ 90 


73. 95 


2A /G 


47 . 


F2022 


PUSHPAVATHI H 


2A / R /K 


04 /05 / 90 


73 . 92 


2A / G 


48 . 


F1296 


ANEETA MALAGATTI 


C1/R / K 


03/04/ 90 


73 . 90 


C1/G 


49. 


F104 


MAHADEVI 


2A /K 


01/06 /89 


73 .87 


2A / G 


50 . 


F1814 


GEETHA NAIK 


STIR 


31/ 07 / 89 


73.85 


STIR 


51. 


F427 


SUDHAR 


2A /R /K 


16 /01/84 


73. 82 


2A /G 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


೨೮೭೫ 


Reservation 


Reg . 
No. 


Name of the Candidates 


D . O . B 


Selected category 


Claimed 


52 . 


F1360 


GIRIJA TALAVAR 


ST/ R 


01 / 06 /89 


73 . 80 


ST / G 


F2712 


BALAVVA PUJAR 


ST/R /K 


- 06/01 / 91 


73.74 


ST/G 


54 . 


F2358 


ASHARANI 


SC /R /K 


02 / 06 /89 


71 . 76 


SC/ K 


55 . 


F3547 


RADHA 


SC /R /K 


01 /08/ 89 


71 . 76 


SC /R 


56. 


F3521 . 


SOWMYASHREE AM 


SC / K 


05 /03/ 91 . 


71 . 73 


SC /G 


57 . 


F888 


SHOBHA 


SC /K 


01/ 06 / 88 


71 . 68 


SC/ G 


58 . 


F1058 


VASANTHAKUMARIGN . 


SC /K 


06 / 08/ 88 


71 . 68 


SC /G 


59 . 


F1881 


RANGALAKSHMI B 


SC / K 


15/ 06/ 87 


| 71 .67 


SC /G 


60 . 


F3108 


SHUBHA 


SC /R /K 


08/ 05/ 89 | 


71.63 


SC /R 


61 . 


F821 . 


KASHEEBAI DUBHARI 


SC /R /K 


30 / 07/90 


| 71 .53 


SC /R 


62 . 


F492 


NAUHEERAR 


2B/ R / K 


08/ 07 /89 | 


71 . 50 


2B /R 


63 . 


F3559 


RUKHAIYAANJUM 


2B /R /K 


06/01/ 91 


_ 71 . 49 


2B/ G 


64 . 


F1800 


PRABHAKALA 


SC /R /K 


10 / 05 / 83 


71 .43 


SC/ R 


65 . 


F1174 


PADMAPRIYA J 


SC/ R 


30/10/78 


71 .42 


SC /R 


66 . 


F1698 


SOUBHAGYA LAKSHMI. D 


SC /R /K 


20 /06 / 89 


71 . 42 


SC /G 


67 . 


F1563 


SUMITHRA . S 


SC /R 


01/ 10/ 90 


71 .42 


SC /G 


68 . 


F211 


HAMSALOCHANNA 


SC /K 


24/ 03/ 90 


71. 39 


SC /G 


69 . 


F3022 


SHANTHAVVA 


SC /K 


10/ 07 / 90 | 


71 . 31. 


SC/ G 


70. 


F1466 


PANKAJA 


SC /K 


10/ 06/ 89 


71 .27 


SC /G 


71 . 


F187 


KAVITHA BEEMAPPA LAMANI 


SC /R /K 


14 /12/ 88 


71.26 


SC /G 


72. 


F2242 


MAJANABI BODLEKHAN 


2B/ K 


15/ 06 / 91 . 


| 71 . 06 


2B/ G 


73 . 


F2348 


| YASMEENTAJ M 


2B / R 


30/ 05/87 


70 .74 


2B/ G 


ಈ ಹೆಚ್ಚುವರಿ ಆಯ್ಕೆಪಟ್ಟಿಯಲ್ಲಿನ ಅಭ್ಯರ್ಥಿಗಳ ಆಯ್ಕೆಯು ಈ ಕೆಳಕಂಡ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟಿರುತ್ತದೆ. 

1. ಮುಖ್ಯಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಕರ್ತವ್ಯಕ್ಕೆ ಹಾಜರಾಗದಿದಲ್ಲಿ ಹಾಗೂ ಗೈರು ಹಾಜರಾಗಿರುವ ಅಂತಹ ಅಭ್ಯರ್ಥಿಗಳ ಸ್ಥಾನಕ್ಕೆ 
ಹೆಚ್ಚುವರಿ ಪಟ್ಟಿಯಲ್ಲಿರುವ ಅದೇ ಮೀಸಲಾತಿಗೆ ಸಂಬಂಧಿಸಿದ ಅಭ್ಯರ್ಥಿಗಳನ್ನು ನಿಯಮಗಳನ್ವಯ ಆಯ್ಕೆಗೆ ಪರಿಗಣಿಸಲಾಗುವುದು. 

2. ಈ ಹೆಚ್ಚುವರಿ ಆಯ್ಕೆಪಟ್ಟಿಯಲ್ಲಿ ಅಭ್ಯರ್ಥಿಗಳ ಹೆಸರನ್ನು ಸೇರಿಸಿರುವ ಕಾರಣದಿಂದಾಗಿಯೇ ಯಾವುದೇ ಅಭ್ಯರ್ಥಿಗೆ ನೇಮಕಾತಿ ಹಕ್ಕು 
ಪ್ರಾಪ್ತವಾಗುವುದಿಲ್ಲ. 

3. ಈ ಹೆಚ್ಚುವರಿ ಆಯ್ಕೆಪಟ್ಟಿಯು ಅಭ್ಯರ್ಥಿಗಳು ನ್ಯಾಯಾಲಯದಲ್ಲಿ ಹೂಡಲಾಗಿರುವ/ಹೂಡಲಾಗುವ ಪ್ರಕರಣಗಳಲ್ಲಿನ ತೀರ್ಪಿನನ್ವಯ 
ಪುನರ್‌ವಿಲೋಕನೆಗೆ ಒಳಪಡಿಸುವ ಹಾಗೂ ಅನರ್ಹ ಅಭ್ಯರ್ಥಿಗಳ ಆಯ್ಕೆಯನ್ನು ರದ್ದುಗೊಳಿಸುವ ನಿಬಂಧನೆ ಮತ್ತು ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 

4. ಈ ಹೆಚ್ಚುವರಿ ಆಯ್ಕೆಪಟ್ಟಿಯು ಅಭ್ಯರ್ಥಿಗಳು ಸಲ್ಲಿಸಿರುವ ಅಂಕಪಟ್ಟಿಗಳ/ಪ್ರಮಾಣ ಪತ್ರಗಳ ನೈಜತೆಯ ಬಗ್ಗೆ ವ್ಯತಿರಿಕ್ತ ವರದಿ ಸ್ವೀಕೃತವಾದಲ್ಲಿ, 
ಅಂತಹ ಅಭ್ಯರ್ಥಿಯ ಆಯ್ಕೆಯನ್ನು ಪುನರ್‌ ಪರಿಶೀಲಿಸಿ ಯಾವುದೇ ಸೂಚನೆ ನೀಡದಂತೆ ರದ್ದುಗೊಳಿಸಲಾಗುವುದು. 

5. ಹೆಚ್ಚುವರಿ ಆಯ್ಕೆಪಟ್ಟಿಯಲ್ಲಿ ಆಯ್ಕೆಯಾಗಿರುವ ಅಭ್ಯರ್ಥಿಗಳಿಗೆ ಜಾತಿ / ಆದಾಯ /ಸಿಂಧುತ್ವ ಪ್ರಮಾಣ ಪತ್ರಗಳು/ ಆರಕ್ಷಕ ವಿಚಾರಣಾ ವರದಿಗಳ 
ಸ್ವೀಕೃತಿ/ ಪರಿಶೀಲನೆಯ ನಿಬಂಧನೆಗೆ ಒಳಪಟ್ಟಿರುತ್ತದೆ. ಎಲ್ಲಾ ಅಗತ್ಯ ವರದಿಗಳು ಸ್ವೀಕೃತವಾಗಿ ಅಂಗೀಕೃತವಾಗದೆ ಯಾವುದೇ ಅಭ್ಯರ್ಥಿಗೆ ನೇಮಕಾತಿ ಹಕ್ಕು 
ಪ್ರಾಪ್ತವಾಗುವುದಿಲ್ಲ. 


೨೮೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦, ೨೦೧೫ 


ಭಾಗ ೫ 


6. ಯಾವುದೇ ಅಭ್ಯರ್ಥಿಯು ಆಯ್ಕೆಗೆ ಅನರ್ಹ ಎಂದು ಕಂಡುಬಂದಲ್ಲಿ, ಆಯ್ಕೆ ಸಮಿತಿಯು ಅಂತಹ ಅಭ್ಯರ್ಥಿಯ ಅರ್ಜಿಯನ್ನು ಪುನರ್ 
ಪರಿಶೀಲಿಸಿ ತಿರಸ್ಕರಿಸುವ ಹಕ್ಕು ಹೊಂದಿರುತ್ತದೆ. 

7. ಈ ಹೆಚ್ಚುವರಿ ಆಯ್ಕೆಪಟ್ಟಿಯು ಪುನರ್ ಪರಿಶೀಲನೆಗೆ ಒಳಪಡುವ ಷರತ್ತಿಗೊಳಪಟ್ಟಿರುತ್ತದೆ. 


PR -244 


SC -50 


ಸದಸ್ಯ ಕಾರ್ಯದರ್ಶಿಗಳು, 
ವಿಶೇಷ ನೇಮಕಾತಿ ಸಮಿತಿ ಹಾಗೂ 

ಮುಖ್ಯ ಆಡಳಿತಾಧಿಕಾರಿಗಳು 
ಆರೋಗ್ಯ ಮತ್ತು ಕು .ಕ.ಸೇವೆಗಳು 

ಬೆಂಗಳೂರು 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ , ಆನಂದರಾವ್ ವೃತ್ತ, ಬೆಂಗಳೂರು- 560 009 

ಅಧಿಸೂಚನೆ : 
ಸಂಖ್ಯೆ : ಎಸ್‌ಆರ್‌ಸಿ/83/ ಬ್ಯಾಕ್‌ಲಾಗ್ /2014 - 15 , ದಿನಾಂಕ:25. 08.2015. 
ವಿಷಯ : ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ನೇತ್ರ ಸಹಾಯಕರು- 03 ಬ್ಯಾಕ್ ಲಾಗ್ ಹುದ್ದೆಗಳಿಗೆ ಅಂತಿಮ 

ಆಯ್ಕೆಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ. 
ಉಲ್ಲೇಖ : 1. ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 13 ಎಸ್‌ಬಿಸಿ 2001, ದಿನಾಂಕ:21.11.2001. 

2. ಸರ್ಕಾರದ ಸುತ್ತೋಲೆ ಸಂಖ್ಯೆ: ಸಕಇ/35 / ಎಸ್‌ಟಿಸಿ /2010 , ದಿನಾಂಕ:26.02. 2011 
3. ನಿರ್ದೇಶನಾಲಯದ ಅಧಿಸೂಚನೆ ಸಂಖ್ಯೆ :ಎಸ್ ಆರ್‌ಸಿ/83/ ಬ್ಯಾಕ್‌ಲಾಗ್ /2014 - 15 , ದಿನಾಂಕ:13 .03 .2015 . 
4. ನಿರ್ದೇಶನಾಲಯದ ಸೂಚನಾ ಪತ್ರಗಳ ಸಂಖ್ಯೆ:ಎಸ್ ಆರ್‌ಸಿ/83 /ಬ್ಯಾಕ್‌ಲಾಗ್/ 2014 -15 ದಿನಾಂಕ:15.06.2015 
5. ನಿರ್ದೇಶನಾಲಯದ ತಾತ್ಕಾಲಿಕ ಪಟ್ಟಿ ಅಧಿಸೂಚನೆ ಸಂಖ್ಯೆ: ಎಸ್ ಆರ್‌ಸಿ/ 83 / ಬ್ಯಾಕ್‌ಲಾಗ್/2014 - 15 , 

ದಿನಾಂಕ : 06.07.2015. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದ ಅಧಿಸೂಚನೆ ಸಂಖ್ಯೆ :ಎಸ್ ಆರ್‌ಸಿ /83/ ಬ್ಯಾಕ್‌ಲಾಗ್ /2014 - 15, 
ದಿನಾಂಕ:13.03.2015 ರನ್ವಯ 03 ನೇತ್ರ ಸಹಾಯಕರು ( ಪರಿಶಿಷ್ಠ ಜಾತಿ -02, ಪರಿಶಿಷ್ಟ ಪಂಗಡ - 01) ಬ್ಯಾಕ್‌ಲಾಗ್ ಹುದ್ದೆಗಳಿಗೆ ಉಲ್ಲೇಖ(1) ರನ್ವಯ ಆಯ್ಕೆ 
ಪಟ್ಟಿಯನ್ನು ತಯಾರಿಸುವಾಗ, 29 ವರ್ಷಗಳು ಮೇಲ್ಪಟ್ಟ ಹಾಗೂ ಶೇಕಡವಾರು ಹೆಚ್ಚಿನ ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗಿದೆ. 
ಉಲ್ಲೇಖ(3) ರಲ್ಲಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿ, ಉಲ್ಲೇಖ( 4) ರನ್ವಯ ಮೂಲದಾಖಲಾತಿಗಳನ್ನು ಪರಿಶೀಲಿಸಿ, ಉಲ್ಲೇಖ(5) ರಲ್ಲಿ 
ತಾತ್ಕಾಲಿಕ ಆಯ್ಕೆಪಟ್ಟಿಯನ್ನು ಪ್ರಕಟಿಸಿ ಬಾಧಿತ ಅಭ್ಯರ್ಥಿಗಳಿಂದ ಸ್ವೀಕೃತವಾದ ಆಕ್ಷೇಪಣೆಗಳನ್ನು ಪರಿಶೀಲಿಸಿ , ಅಂತಿಮ ಆಯ್ಕೆಪಟ್ಟಿಯನ್ನು ಈ ಕೆಳಕಂಡಂತೆ 
ತಯಾರಿಸಿ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. 

ಅಂತಿಮ ಆಯ್ಕೆ ಪಟ್ಟಿ 
ನಿಯಮಗಳನ್ವಯ 29 ವರ್ಷಗಳು ಮೇಲ್ಪಟ್ಟ ಪ. ಜಾ / ಪ. ಪಂ ಅಭ್ಯರ್ಥಿಗಳು 


ಪಿ . ಯು . ಸಿ 


ಅರ್ಜಿ 
ಸಂಖ್ಯೆ 


ಅಭ್ಯರ್ಥಿಗಳ ಹೆಸರು 


ಜನ್ಮ ದಿನಾಂಕ | ಮೀಸಲಾತಿ 


ಡಿಪ್ಲೋಮಾ 
ಅಂಕಗಳು 


ಶೇಕಡವಾರು 


ಆಯ್ಕೆ 
ಪ್ರವರ್ಗ 


ಅಂಕಗಳು 


OA309 


ಲೀನಾ ಜಂಗಣ್ಣನವರ್ 


30 .08 .1985 


ಪ . ಪಂ / ಕ 


600 /348 


1000 /771 


67.55 


ಪ. ಪಂ ( ಸಾ ) 


OA510 


ಸುಮಲತಾ. ಟಿ 


08.11.1984 


ಪ . ಜಾ / ಕ 


600/ 293 


1000 / 658 


_ 57.32 


ಪ . ಜಾ ( ಮ ) 


ನಿಕಿಲ್‌ಕುಮಾರ್‌. ಎಂ . ಪಿ 


12 .07.1975 


600 / 210 


1000/ 776 


OA266 
OA693 


ಪ . ಜಾ 


56 .30 


ಪ. ಜಾ ( ಸಾ ) 


ಈ ಅಂತಿಮ ಆಯ್ಕೆಪಟ್ಟಿಯಲ್ಲಿನ ಅಭ್ಯರ್ಥಿಗಳ ಆಯ್ಕೆಯು ಈ ಕೆಳಕಂಡ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟಿರುತ್ತದೆ. 

1 . ಈ ಅಂತಿಮ ಆಯ್ಕೆಪಟ್ಟಿಯಲ್ಲಿ ಅಭ್ಯರ್ಥಿಗಳ ಹೆಸರನ್ನು ಸೇರಿಸಿರುವ ಕಾರಣದಿಂದಾಗಿಯೇ ಯಾವುದೇ ಅಭ್ಯರ್ಥಿಗೆ ನೇಮಕಾತಿ ಹಕ್ಕು 
ಪ್ರಾಪ್ತವಾಗುವುದಿಲ್ಲ. 

2. ಈ ಅಂತಿಮ ಆಯ್ಕೆಪಟ್ಟಿಯು ಅಭ್ಯರ್ಥಿಗಳು ಸಲ್ಲಿಸಿರುವ ಅಂಕ ಪಟ್ಟಿಗಳನ್ನು /ಪ್ರಮಾಣ ಪತ್ರಗಳನ್ನು ಕರ್ನಾಟಕ ಅರೆ ವೈದ್ಯಕೀಯ ಮಂಡಳಿಯ 
ಪರಿಶೀಲನೆಗೆ ಒಳಪಡಿಸಿ ಅವರು ನೀಡಲಾಗುವ ಅಭಿಪ್ರಾಯಕ್ಕೆ ಒಳಪಟ್ಟಿರುತ್ತದೆ. ಯಾವುದೇ ಅಭ್ಯರ್ಥಿಯು ಸಲ್ಲಿಸಿರುವ ಅಂಕಪಟ್ಟಿಗಳ/ ಪ್ರಮಾಣ ಪತ್ರಗಳ 
ನೈಜತೆಯ ಬಗ್ಗೆ ವ್ಯತಿರಿಕ್ತ ವರದಿ ಸ್ವೀಕೃತವಾದಲ್ಲಿ, ಅಂತಹ ಅಭ್ಯರ್ಥಿಯ ಆಯ್ಕೆಯನ್ನು ಪುನರ್ ಪರಿಶೀಲಿಸಿ ಯಾವುದೇ ಸೂಚನೆ ನೀಡದಂತೆ 
ರದ್ದುಗೊಳಿಸಲಾಗುವುದು. 


ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೧೦, ೨೦೧೫ 


೨೮೭೭ 


3. ಯಾವುದೇ ಅಭ್ಯರ್ಥಿಯು ಆಯ್ಕೆಗೆ ಅನರ್ಹ ಎಂದು ಕಂಡುಬಂದಲ್ಲಿ, ಆಯ್ಕೆ ಸಮಿತಿಯು ಅಂತಹ ಅಭ್ಯರ್ಥಿಯ ಅರ್ಜಿಯನ್ನು ಪುನರ್ 
ಪರಿಶೀಲಿಸಿ ತಿರಸ್ಕರಿಸುವ ಹಕ್ಕು ಹೊಂದಿರುತ್ತದೆ. 

4. ಈ ಅಂತಿಮ ಆಯ್ಕೆಪಟ್ಟಿಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳ ಆಯ್ಕೆಯು ಸಿಂಧುತ್ವ ಮತ್ತು ಪೊಲೀಸ್ ಪೂರ್ವಾಪರ ವರದಿಗಳನ್ನು ಸಂಬಂಧಪಟ್ಟ 
ಪ್ರಾಧಿಕಾರದಿಂದ ಪಡೆಯುವ ಷರತ್ತಿಗೊಳಪಟ್ಟಿರುತ್ತದೆ. 

5. ಈ ಅಂತಿಮ ಆಯ್ಕೆಪಟ್ಟಿಯು ಪುನರ್ ಪರಿಶೀಲನೆಗೆ ಒಳಪಡುವ ಷರತ್ತಿಗೊಳಪಟ್ಟಿರುತ್ತದೆ. 


೧ 


೧ 


PR - 245 

ನಿರ್ದೇಶಕರು, 
SC -50 

ಆರೋಗ್ಯ ಮತ್ತು ಕು .ಕ.ಸೇವೆಗಳು, 

ಬೆಂಗಳೂರು 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ ಆನಂದರಾವ್ ವೃತ್ತ, ಬೆಂಗಳೂರು- 560 009. 

ಅಧಿಸೂಚನೆ 

ಸಂಖ್ಯೆ : ಎಸ್‌ಎಲ್‌ಆರ್‌ ಸಿ / 49/ 2011 - 12 , ದಿನಾಂಕ: 09 .11 .2015 . 
ವಿಷಯ : ಕುಷ್ಠರೋಗದಿಂದ ಗುಣಮುಖಹೊಂದಿರುವ ಗ್ರೇಡ್-2 ಗ್ರೂಪ್ ಡಿ ಹುದ್ದೆಗೆ ಹೆಚ್ಚುವರಿ ಆಯ್ಕೆಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ 
ಉಲ್ಲೇಖ : 1. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್/24 / ಎಸ್‌ಆರ್‌ಡಿ/2002 , ದಿನಾಂಕ: 25 . 07.2002 . 

2 . ಸರ್ಕಾರದ ಆದೇಶ ಸಂಖ್ಯೆ : ಆಕುಕ /239 /ಹೆಚ್ಎಸ್ಎಂ/2010 , ದಿನಾಂಕ: 12.10.2011. 

ಸರ್ಕಾರದ ಆದೇಶ ಸಂಖ್ಯೆ: ಆಕುಕ/278/ ಹೆಚ್‌ಎಸ್‌ಎಂ/2011 , ದಿನಾಂಕ:27.12 .2011. 
4. ರಾಜ್ಯ ಮಟ್ಟದ ಆಯ್ಕೆಸಮಿತಿ ಅಧಿಸೂಚನೆ ಸಂಖ್ಯೆ:ಎಸ್‌ಎಲ್‌ಆರ್‌ಸಿ/49 / 2011 - 12, ದಿನಾಂಕ:29.03.2012. 

ರಾಜ್ಯ ಮಟ್ಟದ ಆಯ್ಕೆಸಮಿತಿ ಪತ್ರ ಸಂಖ್ಯೆ :ಎಸ್‌ಎಲ್‌ಆರ್‌ಸಿ/ 49 /2011 -12 , ದಿನಾಂಕ:04 .09. 2012 ಮತ್ತು 03. 06. 2013 . 
6. ರಾಜ್ಯ ಮಟ್ಟದ ಆಯ್ಕೆಸಮಿತಿ ಪತ್ರ ಸಂಖ್ಯೆ : ಎಸ್‌ಎಲ್‌ಆರ್‌ಸಿ/49/ 2011 -12, ದಿನಾಂಕ:19 .05. 2014. 
7. ರಾಜ್ಯ ಮಟ್ಟದ ಆಯ್ಕೆ ಸಮಿತಿ ತಾತ್ಕಾಲಿಕ ಆಯ್ಕೆಪಟ್ಟಿ ಅಧಿಸೂಚನೆ ಸಂಖ್ಯೆ: ಎಸ್‌ಎಲ್‌ಆರ್‌ಸಿ / 49 / 2011 -12 , 

ದಿನಾಂಕ: 27.08. 2014. 
8. ನಿರ್ದೇಶನಾಲಯದ ಅಂತಿಮ ಆಯ್ಕೆಪಟ್ಟಿ ಅಧಿಸೂಚನೆ ಸಂಖ್ಯೆ:ಎಸ್‌ಎಲ್‌ಆರ್‌ಸಿ/ 49 /2011 - 12 , ದಿನಾಂಕ:07.10 .2014 . 

9. ಅಭ್ಯರ್ಥಿಯ ಮನವಿ ದಿನಾಂಕ:24 .08.2015. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆಯಲ್ಲಿ ಕುಷ್ಠರೋಗದಿಂದ ಗುಣಮುಖಹೊಂದಿರುವ ಗ್ರೇಡ್-2 ಅಂಗವಿಕಲತೆಯ 
ಅಭ್ಯರ್ಥಿಗಳನ್ನು ಗ್ರೂಪ್ ಡಿ 100 ಹುದ್ದೆಗಳಿಗೆ ಉಲ್ಲೇಖ( 4) ರಲ್ಲಿ ಅರ್ಹ ಅಭ್ಯರ್ಥಿಗಳಿಂದ ಆನ್‌ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿ, ಉಲ್ಲೇಖ(5) ರನ್ವಯ 
ಅಭ್ಯರ್ಥಿಗಳ ಗ್ರೇಡ್-2 ಅಂಗವಿಕಲತೆ ಬಗ್ಗೆ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಎರಡು ಭಾರಿ ವೈದ್ಯಕೀಯ ಮಂಡಳಿಗಳಿಂದ ಗ್ರೇಡ್-2 
ಅಂಗವಿಕಲತೆಯನ್ನು ದೃಢೀಕರಿಸಿರುವ ಅಭ್ಯರ್ಥಿಗಳನ್ನು ಉಲ್ಲೇಖ (6) ರನ್ವಯ ದಿನಾಂಕ:02. 06. 2014ರಿಂದ 07.06. 2014ರವರೆಗೆ ಸಂದರ್ಶನ ನಡೆಸಿ ರಾಜ್ಯ 
ಮಟ್ಟದ ಆಯ್ಕೆಸಮಿತಿ ಗ್ರೇಡ್ - 2 ಅಂಗವಿಕಲತೆ ಹೊಂದಿರುವ 207 ಅಭ್ಯರ್ಥಿಗಳ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಸಂದರ್ಶನ ನಡೆಸಿದ ನಂತರ 
ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಸಂದರ್ಶನದಲ್ಲಿ ನೀಡಿರುವ ಅಂಕಗಳ ಆಧಾರದ ಮೇಲೆ ಮತ್ತು ಮೀಸಲಾತಿಯಂತೆ ಅಂತಿಮ ಆಯ್ಕೆಪಟ್ಟಿಯನ್ನು 
ಉಲ್ಲೇಖ(8)ರಲ್ಲಿ ಪ್ರಕಟಿಸಲಾಗಿತ್ತು. 

ಆಯ್ಕೆಯಾದ 100 ಅಭ್ಯರ್ಥಿಗಳಲ್ಲಿ ಒಬ್ಬ 2ಬಿ( ಸಾ ) ಅಭ್ಯರ್ಥಿ ಕರ್ತವ್ಯಕ್ಕೆ ಹಾಜರಾಗದೆ ಇರುವ ಕಾರಣ , ಸದರಿ ಹುದ್ದೆಗೆ ಉಲ್ಲೇಖ(1)ರ 
ಆದೇಶದನ್ವಯ 2ಬಿ ಮೀಸಲಾತಿಯಡಿಯಲ್ಲಿ ಅರ್ಹತಾ ಮತ್ತು ಜೇಷ್ಠತಾ ಆಧಾರದ ಮೇಲೆ ಈ ಕೆಳಕಂಡ ಅಭ್ಯರ್ಥಿಯನ್ನು ಹೆಚ್ಚುವರಿ ಪಟ್ಟಿಯಲ್ಲಿ ಆಯ್ಕೆ 
ಮಾಡಲಾಗಿದೆ. 

ಹೆಚ್ಚುವರಿ ಪಟ್ಟಿ 


INTERVIEW 


APPL . 


NAME OF THE 
CANDIDATE 


DOB 


RESERVATION | PERCENTAGE 


SELECTED 

FLAG 


SL .NO 


NO 


127 


50143 | PAKEER SAB 


| M | 


06/ 07/1977 


2B 


46.40 


2B 


ಈ ಹೆಚ್ಚುವರಿ ಆಯ್ಕೆಪಟ್ಟಿಯಲ್ಲಿನ ಆಯ್ಕೆಯು ಈ ಕೆಳಕಂಡ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟಿರುತ್ತದೆ. 
1. ಈ ಹೆಚ್ಚುವರಿ ಆಯ್ಕೆಪಟ್ಟಿಯಲ್ಲಿ ಅಭ್ಯರ್ಥಿಯ ಹೆಸರನ್ನು ಸೇರಿಸಿರುವ ಕಾರಣದಿಂದಾಗಿಯೇ ಅಭ್ಯರ್ಥಿಗೆ 

ಪ್ರಾಪ್ತವಾಗುವುದಿಲ್ಲ. 


ನೇಮಕಾತಿ 


ಹಕ್ಕು 


R .N .I. No . KARBIL /2001/47147 POSTAL REGN. No. RNP /KA/BGS/2202/2014- 16 
Licensed to post without prepayment WPP No . 297 


೨೮೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೧೦ , ೨೦೧೫ 


ಭಾಗ ೫ 


2. ಈ ಹೆಚ್ಚುವರಿ ಆಯ್ಕೆಪಟ್ಟಿಯ ಅಭ್ಯರ್ಥಿ ಹಾಗೂ ಇತರೆ ಅಭ್ಯರ್ಥಿಗಳು ಮಾನ್ಯ ಉಚ್ಚ ನ್ಯಾಯಾಲಯದ ರಿಟ್ ಪಿಟೀಷನ್ ಸಂಖ್ಯೆ:59465 ರಿಂದ 
59469 / 2014ರಲ್ಲಿ ಹೂಡಲಾಗಿರುವ ಪ್ರಕರಣಗಳಲ್ಲಿನ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ. 

3 . ಈ ಹೆಚ್ಚುವರಿ ಆಯ್ಕೆಪಟ್ಟಿಯು ಅಭ್ಯರ್ಥಿಯು ಸಲ್ಲಿಸಿರುವ ಅಂಕಪಟ್ಟಿಗಳ / ಪ್ರಮಾಣ ಪತ್ರಗಳ ನೈಜತೆಯ ಬಗ್ಗೆ ವ್ಯತಿರಿಕ್ತ ವರದಿ ಸ್ವೀಕೃತವಾದಲ್ಲಿ , 
ಅಂತಹ ಅಭ್ಯರ್ಥಿಯ ಆಯ್ಕೆಯನ್ನು ಪುನರ್ ಪರಿಶೀಲಿಸಿ ಯಾವುದೇ ಸೂಚನೆ ನೀಡದಂತೆ ರದ್ದುಗೊಳಿಸಲಾಗುವುದು. 

4. ಹೆಚ್ಚುವರಿ ಆಯ್ಕೆಪಟ್ಟಿಯಲ್ಲಿ ಆಯ್ಕೆಯಾಗಿರುವ ಅಭ್ಯರ್ಥಿಯ ಜಾತಿ/ ಆದಾಯ /ಸಿಂಧುತ್ವ ಪ್ರಮಾಣ ಪತ್ರಗಳು/ ಆರಕ್ಷಕ ವಿಚಾರಣಾ ವರದಿಗಳ 
ಸ್ವೀಕೃತಿ/ ಪರಿಶೀಲನೆಯ ನಿಬಂಧನೆಗೆ ಒಳಪಟ್ಟಿರುತ್ತದೆ. ಎಲ್ಲಾ ಅಗತ್ಯ ವರದಿಗಳು ಸ್ವೀಕೃತವಾಗಿ ಅಂಗೀಕೃತವಾಗದೆ ಅಭ್ಯರ್ಥಿಗೆ ನೇಮಕಾತಿ ಹಕ್ಕು 
ಪ್ರಾಪ್ತವಾಗುವುದಿಲ್ಲ ಹಾಗೂ ನೇಮಕಾತಿ ಆದೇಶವನ್ನು ನೀಡಲಾಗುವುದಿಲ್ಲ. 


P . R . 246 
SC - 50 


ನಿರ್ದೇಶಕರು , 
ಆರೋಗ್ಯ ಮತ್ತು ಕು .ಕ.ಸೇವೆಗಳು 

ಬೆಂಗಳೂರು 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


